


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ (ಭಾದ್ರಪದ ೨೯, ಶಕ ವರ್ಷ ೧೯೩೪) | ಸಂಚಿಕೆ ೩೮ 


ಭಾಗ - ೨ 








ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ; ಲಾ 110 ಎಲ್‌ಎಜಿ 2012, ಬೆಂಗಳೂರು, ದಿನಾಂಕ: 12ನೇ ಜುಲೈ, 2012. 


ಶ್ರೀ ಕೆ. ಪ್ರೇಮನಾಥ ರೆಡ್ಡಿ, ಜಿಲ್ಲಾ ಸರ್ಕಾರಿ ವಕೀಲರು, ಚಿತ್ರದುರ್ಗ ಜಿಲ್ಲೆ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ 
ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ : 23-08-2012 ರಿಂದ ಜಾರಿಗೆ ಬರುವಂತೆ 
ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ 
ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಪಿ. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 

ಪಿ.ಆರ್‌. 1155 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


HIGH COURT OF KARNATAKA 
NOTIFICATION 
No. GOB(I) 1/2012, Bangalore, Dated 17" July, 2012. 


Sri D. 5. Muttur, District Judge, OOD, Addl Registrar, Karnataka Lokayukta, Bangalore has been transferred and posted 


as Prl. Judge, Family Court, Raichur (Vacant Post) in the interest of public service, to take effect immediately. 


By Order of the High Court 
P. KRISHNA BHAT, 
P.R. 1156 Registrar General. 
ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ತೋಳ 33 ರೇಉನಿ 2012, ಬೆಂಗಳೂರು, ದಿನಾಂಕ: 07ನೇ ಜುಲೈ, 2012. 
ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್‌ 311 ಎಸ್‌ಎಎಸ್‌ 2012, ದಿನಾಂಕ : 06-07-2012 ರನ್ವಯ ಹಾಗೂ ಕರ್ನಾಟಕ ರೇಷ್ಮೆ ಮಾರಾಟ 
ಮಂಡಳಿಯ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8 (ಎ) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಎನ್‌. ಎಂ. ಪನಾಲಿ, ಭಾಆಸೇ., 
(೭೦೯) 


೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ಭಾಗ-೨ 





ಇವರನ್ನು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯಲ್ಲಿ ಹಾಲಿ ಪ್ರಭಾರದಲ್ಲಿರುವ ಡಾ| ಎನ್‌. ನಾಗಾಂಬಿಕಾ ದೇವಿ, 
ಭಾಆಸೇ..ರವರ ಸ್ಥಾನದಲ್ಲಿ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಹಾಗೂ ಕರ್ನಾಟಕ ರೇಷ್ಮೆ ಮಾರಾಟ 
ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಎನ್‌. ಚಂದ್ರಶೇಖರ್‌, 
ಪೀಠಾಧಿಕಾರಿ (ರೇಷೆ. 
ಪಿ.ಆರ್‌. 1158 ತೋಟಗಾರಿಕೆ ಇಲಾಖೆ (ರೇಷೆ. 


HIGH COURT OF KARNATAKA 
NOTIFICATION 
No. GOB(I) 3/2012, Bangalore, Dated 18% July, 2012. 
The Presiding Officer of the court of Ill Addl. Civil Judge, Hubli is concurrently appointed as the Presiding Officer of the 


court of Civil Judge and JMFC., Kundgol (Vacant Court) with a direction to itinerate the said court for two days in a week, with 


immediate effect and until further orders. 
By Order of the High Court 
P. KRISHNA BHAT, 
P.R. 1157 Registrar General. 
ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ತೋಇ 291 ತೋಸೇಪ 2011, ಬೆಂಗಳೂರು, ದಿನಾಂಕ: 17ನೇ ಜುಲೈ, 2012. 


ಈ ಕೆಳಕಂಡ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಖಾಯಂಪೂರ್ವ ಸೇವಾ ಅವಧಿಯನ್ನು ಅವರ ಹೆಸರಿನ ಮುಂದೆ ನಮೂದಿಸಿರುವ 
ದಿನಾಂಕಗಳವರೆಗೆ ವಿಸ್ತರಿಸಿ ಕ.ನಾ.ಸೇ. (ಪ್ರೊಬೇಷನರಿ) ನಿಯಮ 5 (1)(ಎ) ರನ್ವಯ ತೃಪ್ತಿಕರವೆಂದು ಘೋಷಿಸಿದೆ. 




















ಖಾಯಂಪೂರ್ವ 
ಕ ಸೇವೆಗೆ ಸೇರಿದ 
ಅಧಿಕಾರಿ ಹೆಸರು ಸೇವಾವಧಿಯನ್ನು ವಿಸ್ತರಿಸಿ 
ಸಂ. ದಿನಾಂಕ 
ಘೋಷಿಸಿದ ದಿನಾಂಕ 
1. ಜ್ಯೋತಿ ಹೆಚ್‌.ಎಸ್‌. ಸತೋಅೈ.ಸಂ.ಕೇಂ., 
10-01-2008 14-04-2011 
ಶ್ರೀರಂಗಪಟ್ಟಣ. 
2. ಶಾಂತಗೌಡ ಪಾಟೀಲ್‌, ಸತೋಅ., ರೈ.ಸಂ.ಕೇಂ., 
10-01-2008 14-04-2011 
ಬಸವನಬಾಗೇವಾಡಿ. 
3. ವಿಜಯಕುಮಾರ್‌.ವೈ.ರಾಗಿ, ಸತೋಅ., 
11-01-2008 14-04-2011 
ರೈ.ಸಂ.ಕೇಂ., ಸಂಶಿ 
4. ವಿನಾಯಕ ರೆಡಿ, ಸತೋಅ., ರೈ.ಸಂ.ಕೇಂ., 
£ 11-01-2008 14-04-2011 
ಕುಂದಗೋಳ. 
5, ಕೋಕಿಲ.ಎಲ್‌.ಆರ್‌., ಸತೋಅ., ರೈ.ಸಂ.ಕೇಂ., 
11-01-2008 14-04-2011 
ಹೊಸಕೋಟೆ. 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಸಿ.ಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1159 ತೋಟಗಾರಿಕೆ ಇಲಾಖೆ. 


ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ 





ಕಂದಾಯ ಇಲಾಖೆಯಲ್ಲಿ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಸ್ಥಳಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಆದೇಶಿಸಿದೆ. ಈ ವರ್ಗಾವಣೆ ಸ್ವಂತಕೋರಿಕೆ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಂಇ 62 ಎಟಿಎಸ್‌ 2012, ಬೆಂಗಳೂರು, ದಿನಾಂಕ: 01ನೇ ಆಗಸ್ಟ್‌, 2012. 


ವರ್ಗಾವಣೆ ಆಗಿರುವುದರಿ೦ದ ಇವರ ಸೇರುವಿಕೆ ಕಾಲ, ವರ್ಗಾವಣೆ ಭತ್ಯೆ ಹಾಗೂ ಇನ್ನಿತರೆ ಯಾವುದೇ ಭತ್ಯೆಗಳಿಗೆ ಅರ್ಹರಿರುವುದಿಲ್ಲ. 





ಕ್ರಸಂ 


ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ಶ್ರೀ/ಶ್ರೀಮತಿ 


ವರ್ಗಾಯಿಸಿ ನೇಮಿಸಿದ ಸ್ಥಳ 





ಶಾಸ 


2 


3 





ಜಿ.ಎಲ್‌. ಮೇತ್ರಿ, 
ತಹಶೀಲಾರ್‌, 
ಎ 


ಇಂಡಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ. 


ತಹಶೀಲ್ದಾರ್‌, ಜಮಖಂಡಿ ತಾಲ್ಲೂಕು ಇಲ್ಲಿ 
ಶ್ರೀ ಸಿದ್ದು ಹಲ್ರೋಳಿ ಇವರ ಸ್ಪಳಕ್ಷೆ 
ದ್‌ ಧಿ ಣ್‌ ಧಿ ಠ 








2 ಸಿದ್ದು ಹಲ್ಲೋಳ್ಳಿ, ಜಿ.ಎಲ್‌. ಮೇತ್ರಿ, 
ತಹಶೀಲ್ದಾರ್‌, ಜಮಖಂಡಿ ತಾಲ್ಲೂಕು, ತಹಶೀಲ್ದಾರ್‌, ಇಂಡಿ ತಾಲ್ಲೂಕು, ಬಿಜಾಪುರ 
ಬಾಗಲಕೋಟೆ ಜಿಲ್ಲೆ. ಜಿಲ್ಲೆಇವರ ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ 
3 ಕೃಷ್ಣಮೂರ್ತಿ , ತಹಶೀಲ್ದಾರ್‌, 
ತಹಶೀಲ್ದಾರ್‌ ಪ್ರಸ್ತುತ ಇವರನ್ನು ಚುನಾವಣಾ ಶಾಖೆ, ಹೊನ್ನಾವರ ಬಾಗೇಪಲ್ಲಿ ತಾಲ್ಲೂಕು, ಕೋಲಾರ ಜಿಲ್ಲೆ 
ಇಲ್ಲಿಗೆ ವರ್ಗಾಯಿಸಿರುವುದನ್ನು ಮಾರ್ಪಡಿಸಿ (ಖಾಲಿ ಹುದ್ದೆಗೆ) 





4 ರವೀಂದ್ರ ಕರಿನಿಂಗಣ್ಣನವರ್‌, ತಹಶೀಲ್ದಾರ್‌ (ಶಿಷ್ಠಾಚಾರ), 


ತಹಶೀಲ್ದಾರ್‌ (ಸ್ಥಳ ನಿರೀಕ್ಷಣೆಯಲ್ಲಿ). ಜಿಲ್ಲಾಧಿಕಾರಿಗಳ ಕಛೇರಿ, ಧಾರವಾಡ ಜಿಲ್ಲೆ. 





5 ಎ.ಆರ್‌. ದೇಸಾಯಿ, ಮುನ್ಸಿಪಲ್‌ ತಹಶೀಲ್ದಾರ್‌ | 


ತಹಶೀಲ್ದಾರ್‌ (ಸ್ಥಳ ನಿರೀಕ್ಷಣೆಯಲ್ಲಿ). 
ಛಿ ಯೃ 


ದು 


ಜಿಲ್ಲಾಧಿಕಾರಿಗಳ ಕಛೇರಿ, ಧಾರವಾಡ ಜಿಲ್ಲೆ. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ. ರಾಮಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


. 1160 ಕಂದಾಯ ಇಲಾಖೆ (ಸೇವೆಗಳು-3). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 363 ಪಿಪಿಇ 2012 ಬೆಂಗಳೂರು, ದಿನಾಂಕ: 12ನೇ ಜುಲೈ, 2012. 


ದಂಡ ಪ್ರಕ್ರಿಯಾ ಸಂಹಿತೆ (1978ರ ತಿದ್ದುಪಡಿ ಅಧಿನಿಯಮ) ಮೂಲಕ ತಿದ್ದುಪಡಿಯಾದಂತೆ ದಂಡ ಪ್ರಕ್ರಿಯಾ ಸಂಹಿತೆ 1973ರ 
(1974ರ ಕೇಂದ್ರ ಅಧಿನಿಯಮ ಸಂಖ್ಯೆ :2) ಕಲಂ:24ರ ಉಪಕಲಂ(8) ಮತ್ತು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಾವಳಿ 1977ರ ನಿಯಮ 30ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ಬೆಂಗಳೂರು ನಗರದ 5ನೇ ಎ.ಸಿಎಂ.ಎಂ. 
ನ್ಯಾಯಾಲಯದ ಸಿ.ಸಿ.ಸಂಖ್ಯೆ.. 9592/2002ರ ಪ್ರಕರಣದಲ್ಲಿ ಪರವಾಗಿ ಪ್ರಕರಣವನ್ನು ನಡೆಸಲು 
ಶ್ರೀ ಈ.ಆರ್‌.ಗಜೇಂದ್ರ ನಾಯ್ಡು, ವಕೀಲರು, ನಂ. 33, ಪಟಾಲಮ್ಮ ಟೆಂಪಲ್‌ ರಸ್ತೆ, ಬಸವನಗುಡಿ, ಬೆಂಗಳೂರು - 560004 ಇವರನ್ನು 
ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಸರ್ಕಾರದ ಹಾಜರಾಗಲು ಮತ್ತು 


೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ಭಾಗ-೨ 





ವಿಶೇಷ ಸರ್ಕಾರಿ ಅಭಿಯೋಜಕರ ಸಂಭಾವನೆ / ವೆಚ್ಚವನ್ನು ಅರ್ಜಿದಾರರಾದ ಶ್ರೀಮತಿ ಎಂ.ಸಿ. ಚೈತ್ರ ಕೋಂ ಲೇಟ್‌ 
ಶ್ರೀ ಕೆ. ಮೋಹನ್‌ಕುಮಾರ್‌, ನಂ. 450, 10ನೇ ಮೈನ್‌ ರಸ್ತೆ, ಬನಶಂಕರಿ 1ನೇ ಹಂತ, ಬೆ೦ಗಳೂರು - 560 050 ಇವರೇ ಭರಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1161 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-"ಬಿ”). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 414 SAS 2012, BANGALORE, DATED: 27th July, 2012 
Sri. K. Amaranarayana, IAS (KN-96), Secretary to Government, [Disaster Management], Revenue Department 


is transferred with immediate effect and posted until further orders as Secretary to Deputy Chief Minister (Sri R.Ashok, 10೧016 
Deputy Chief Minister). 

Sri. K. Amaranarayana, IAS is placed in additional charge of the post of Secretary to Government, [Disaster Management], 
Revenue Department, Bangalore until further orders. 

Government hereby declare u/r 9 of IAS (Pay) Rules, 2007 that the post of Secretary to Deputy Chief Minister in 
the Supertime Scale of IAS is equivalent in status and responsibilities to the cadre post of Commissioner for labour included in 


the Schedule || to the said Rules. 


By Order and in the name of the Governor of Karnataka, 
UJJWAL KUMAR GHOSH, 
Deputy Secretary to Government, 
P.R. 1162 DP & AR (Services). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 131 ಆಸೇವ 2012, ಬೆಂಗಳೂರು, ದಿನಾಂಕ: 01ನೇ ಆಗಸ್ಟ್‌, 2012. 
ಶ್ರೀಮತಿ ಕೆ.ಜ್ಯೋತಿ, ಕೆ.ಎ.ಎಸ್‌.(ಹಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಬೆಂಗಳೂರು (48ಸಿ) ಆಡಳಿತಾಧಿಕಾರಿ ಹುದ್ದೆಯಿಂದ ವರ್ಗಾಯಿಸಲಾಗಿದೆ. 


ಶ್ರೀಮತಿ ರಮ್ಯ.ಎಸ್‌, ಕೆ.ಎ.ಎಸ್‌.(ಹಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ಪ್ರಧಾನ ವ್ಯವಸ್ಥಾಪಕರು (ಹಣಕಾಸು ಮತ್ತು ಆಡಳಿತ) ಮಾಹಿತಿ 
ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ, ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಬೆಂಗಳೂರು (KE) - ಶ್ರೀಮತಿ ಕೆ.ಜ್ಯೋತಿ, ಕೆ.ಎ.ಎಸ್‌.(ಹಿರಿಯ ಶ್ರೇಣಿ) ಆಡಳಿತಾಧಿಕಾರಿ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನದಲ್ಲಿ ಮೂರು ತಿಂಗಳ ಅವಧಿಗೆ ಮಾತ್ರ ಅಧಿಕ ಪ್ರಭಾರದಲ್ಲಿರಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಲಕ್ಷಿ ನಾರಾಯಣ ರಾವ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1163 ಸಿ.ಆ.ಸು.ಇ. (ಸೇವೆಗಳು-3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 61 ಆಸೇವ 2012, ಬೆಂಗಳೂರು, ದಿನಾಂಕ: 11ನೇ ಜುಲೈ, 2012. 
ಅಧಿಸೂಚನೆ ಸಂಖ್ಯೆ : DPAR 2 SKG 2011 ದಿನಾಂಕ: 23-09-2011 ರಲ್ಲಿ ಪ್ರಕಟಿಸಲಾದ ಓ.ಿ.5 (Super Time Scale) ವೃಂದದ 


ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಹಾಗೂ ದಿನಾಂಕ 22-03-2012 ರ ಆದೇಶ ಸಂಖ್ಯೆ: ಸಿಆಸುಇ 325 ಆಸೇಇ 2009ರಲ್ಲಿ ಓ.ಓ.5 
(Senior Super Time Scale) ವೃಂದದಲ್ಲಿ 5 ಹುದ್ದೆಗಳನ್ನು ಹೊಸದಾಗಿ ಸೃಜಿಸಿರುವ ಮೇರೆಗೆ ಶ್ರೀ ಕೆ.ಆರ್‌. ರಾಮಕೃಷ್ಣ, KAS (Super Time Scale) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ೭೧೩ 





ಅಧಿಕಾರಿ, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ರೂ.28275-39900ರ ವೇತನ ಶ್ರೇಣಿಯ ಓ.A.S (Senior Super Time Scale) ವೃಂದಕ್ಕೆ 
ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಮುಂದಿನ ಆದೇಶದವರೆಗೆ ಅವರು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಆಯುಕ್ತರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, 
ಬೆಂಗಳೂರು, ಹುದ್ದೆಯನ್ನು K.A.S (Senior Super Time Scale) ವೃಂದಕ್ಕೆ ಉನ್ನತೀಕರಿಸಿ, ಅದೇ ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಲಕ್ಷ್ಮೀನಾರಾಯಣ ರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1167 ಸಿ.ಆ.ಸು.ಇ. (ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 458 ಸಅಸೇ 2012, ಬೆಂಗಳೂರು, ದಿನಾಂಕ: 27ನೇ ಜುಲೈ, 2012. 


ಶ್ರೀ ಕಾಂತರಾಜು, ಉಪಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಇವರನ್ನು ಮಾನ್ಯ ಜವಳಿ ಸಚಿವರ 
ಆಪ್ತಕಾರ್ಯದರ್ಶಿಯಾಗಿ ದಿನಾಂಕ: 12-07-2012ರಿಂದ ಜಾರಿಗೆ ಬರುವಂತೆ ಮಾನ್ಯ ಸಚಿವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ, 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾನ್ಯ ಜವಳಿ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಯಲ್ಲಿ ನೇಮಿಸಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಲಕ್ಷಿ ನಾರಾಯಣ ರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1164 ಸಿ.ಆ.ಸು.ಇ. (ಸೇವೆಗಳು-3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 84 ಎಸ್‌ಎಫ್‌ಎಸ್‌ 2012, ಬೆ೦ಗಳೂರು, ದಿನಾಂಕ: 26ನೇ ಜುಲೈ, 2012. 


ಶ್ರೀ ಎಂ.ಆರ್‌. ಕರ್ಕಿ, ಐಎಫ್‌ಎಸ್‌, ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯಕಾರಿ ನಿರ್ದೇಶಕರು, ಮಹಾತ್ಮ ಗಾಂಧಿ 
ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ, ಬೆಂಗಳೂರು ಇವರಿಗೆ ವೈದ್ಯಕೀಯ ಕಾರಣಗಳ ಮೇರೆಗೆ ದಿನಾಂಕ: 23-07-2012 ರಿಂದ 14-08-2012 ರವರೆಗೆ 
23 ದಿನಗಳ ಪರಿವರ್ತಿತ ರಜೆ ಮಂಜೂರು ಮಾಡಿದೆ. ಹಾಗೂ ರಜೆಯ ನಂತರ ದಿನಾಂಕ: 15-08-2012ರಂದು ಲಭ್ಯವಾಗುವ ಸಾರ್ವತ್ರಿಕ ರಜೆಯನ್ನು 
ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1165 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-5). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 108 ಎಸ್‌ಎಫ್‌ಪಿ 2012, ಬೆ೦ಗಳೂರು, ದಿನಾಂಕ: 25ನೇ ಜುಲೈ, 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ/108/ಎಸ್‌ಎಫ್‌ಪಿ/2012, ದಿನಾಂಕ: 19-07-2012್ಕೆ ಮುಂದುವರಿದಂತೆ 
ಡಾ: ಡಿ.ಎಸ್‌. ರವೀಂದ್ರನ್‌, ಐ.ಎಫ್‌.ಎಸ್‌. ಇವರ ತರಬೇತಿ ಅವಧಿಯಲ್ಲಿ ಶ್ರೀ ಬಿಶ್ವಜಿತ್‌ ಮಿಶ್ರಾ ಐ.ಎಫ್‌.ಎಸ್‌. (ಕೆಎನ್‌-98), 
ಅರಣ್ಯ ಸಂರಕ್ಷಣಾಧಿಕಾರಿ (ಅರಣ್ಯ ಸಂರಕ್ಷಣೆ), ಬೆಂಗಳೂರು ಇವರನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಇ-ಆಡಳಿತ ಕೇ೦ದ್ರ, ಬೆಂಗಳೂರು 
ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1166 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-5). 


೭೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ಭಾಗ-೨ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 
ಕ; 
ಅಧಿಸೂಚನೆ 
ಸಂಖ್ಯೆ: ಅಪಜೀ 55 ಎಫ್‌ಪಿಸಿ 2012, ಬೆ೦ಗಳೂರು, ದಿನಾಂಕ: 30ನೇ ಜುಲೈ, 2012. 


ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಪಸಂಮೀ 206 ಪಸೇ 2011, ದಿನಾಂಕ: 17-05-2012 ರಲ್ಲಿ 
ಉಪ ನಿರ್ದೇಶಕರು, ಬನ್ನೇರುಘಟ್ಟ ಬಯೋಲಾಜಿಕಲ್‌ ಪಾರ್ಕ್‌, ಬೆಂಗಳೂರು ಇಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಕ ಮಾಡಿದ ಡಾ. ಸಿ.ವಿ.ರಾಮಚಂದ್ರ, 
ಉಪ ನಿರ್ದೇಶಕರು, ಪಶು ವೈದ್ಯ ಸೇವೆಗಳು ಇವರನ್ನು ದಿನಾಂಕ: 21-05-2012 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 55 ಎಫ್‌ಪಿಸಿ2012, ದಿನಾಂಕ: 30-07-2012 ರಲ್ಲಿ ತಾತ್ಕಾಲಿಕವಾಗಿ ಸೃಜಿಸಲಾದ ಉಪ 
ನಿರ್ದೇಶಕರು, ಪಶುವೈದ್ಯ ಸೇವೆಗಳು, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ, ಬನ್ನೇರುಘಟ್ಟ, ಬೆಂಗಳೂರು ಈ ಹುದ್ದೆಗೆ ನಿಯೋಜನೆಯ ಮೇಲೆ ಒಂದು 
ವರ್ಷದ ಅವಧಿಗೆ ಮಾತ್ರ ಮರು ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಉಮಾದೇವಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1168 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ತೋಆ 102 ತೋಸೇಪ 2012(ಭಾಗ-2), ಬೆಂಗಳೂರು, ದಿನಾಂಕ : 20-7-2012 


ಈ ಕೆಳಕಂಡ ನಿರ್ದೇಶಕರನ್ನು ಒಳಗೊಂಡಂತೆ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರಾಟ ನಿಗಮದ ನಿರ್ದೇಶಕರ 
ಮಂಡಳಿಯನ್ನು ಈ ತಕ್ಷಣವೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಚಿಸಿ ಆದೇಶಿಸಲಾಗಿದೆ. 











ಟ್ಟ ಮಾನ್ಯ ತೋಟಗಾರಿಕೆ ಸಚಿವರು, ಕರ್ನಾಟಕ ಸರ್ಕಾರ ಅ ಸ್ಯಕ್ಷರು 
2. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು/ ಕಾರ್ಯದರ್ಶಿಗಳು, ತೋಟಗಾರಿಕೆ ಇಲಾಖೆ ಉಪಾಧ್ಯಕ್ಷರು 
3. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ ಅಥವಾ ಸರ್ಕಾರದ ಪ್ರಧಾನ ನಿರ್ದೇಶಕರು 


ಕಾರ್ಯದರ್ಶಿಯವರಿಂದ ನಾಮನಿರ್ದೇಶಿತರಾದ ಉಪಕಾರ್ಯದರ್ಶಿ ಹುದ್ದೆಗಿಂತ ಕಡಿಮೆಯಿಲ್ಲದ 
ಅಧಿಕಾರಿ ಪ್ರತಿನಿಧಿ 





4. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಅಥವಾ ಸರ್ಕಾರದ ನಿರ್ದೇಶಕರು 
ಪ್ರಧಾನ ಕಾರ್ಯದರ್ಶಿಯವರಿಂದ ನಾಮನಿರ್ದೇಶಿತರಾದ ಉಪಕಾರ್ಯದರ್ಶಿ ಹುದ್ದೆಗಿಂತ 
ಕಡಿಮೆಯಿಲ್ಲದ ಅಧಿಕಾರಿ ಪ್ರಶಿನಿಧಿ 

















5. | ತೋಟಗಾರಿಕೆ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ ನಿರ್ದೇಶಕರು 
6. | ನಿರ್ದೇಶಕರು, ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ, ಬೆಂಗಳೂರು ನಿರ್ದೇಶಕರು 
7. | ನಿರ್ದೇಶಕರು, ಕೃಷಿ ಮಾರುಕಟ್ಟೆ ಇಲಾಖೆ ನಿರ್ದೇಶಕರು 
8. | ತೋಟಗಾರಿಕೆ ಅಪರ ನಿರ್ದೇಶಕರು (ಹಣ್ಣುಗಳು) ತೋಟಗಾರಿಕೆ ಇಲಾಖೆ ನಿರ್ದೇಶಕರು 
9. | ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಕೃಷಿ ಉತ್ಪನ್ನ, ಸಂಸ್ಕರಣ ಮತ್ತು ರಫ್ತು ನಿಗಮ ನಿಯಮಿತ, ನಿರ್ದೇಶಕರು 


(ಕೆಪೆಕ್‌) ಬೆ೦ಗಳೂರು 





10. | ಶ್ರೀ ಕೆ.ಎನ್‌. ಸೋಮಶೇಖರಪ್ಪ ಬಿನ್‌ ಬಸಪ್ಪ ಬಿ. ಕಲಪನಹಳ್ಳಿ, ಬೇತೂರು ಅಂಚೆ, ದಾವಣಗೆರೆ ನಿರ್ದೇಶಕರು 
ತಾಲ್ಲೂಕು (ರೈತ ಪ್ರತಿನಿಧಿ) 

















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ೭೧೫ 














11. | ಶ್ರೀ ಎ.ಎನ್‌. ಜಯರಾಮರೆಡ್ಡಿ ಬಿನ್‌ ನಾರಾಯಣಸ್ವಾಮಿ, ಆವಲಕುಪ್ಪ ಗ್ರಾಮ, ಆರ್‌. ತಿಮ್ಮಸಂದ್ರ ಅಂಚೆ, ನಿರ್ದೇಶಕರು 
ಶ್ರೀನಿವಾಸಪುರ ತಾ., ಕೋಲಾರ ಜಿಲ್ಲೆ (ರೈತ ಪ್ರತಿನಿಧಿ) 
12. ವ್ಯವಸ್ಥಾಪಕ ನಿರ್ದೇಶಕರು. ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರಾಟ ನಿಗಮ ನಿಯಮಿತ ನಿರ್ದೇಶಕರು 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಸಿ. ಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ತೋಟಗಾರಿಕೆ ಇಲಾಖೆ. 


ಪಿ.ಆರ್‌. 1169 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ ಸಚಿವಾಲಯ 
ಡು ಮೆ 
ಅಧಿಸೂಚನೆ 
ಸಂಖ್ಯೆ : ಅಪಜೀ 205 ಅಪಸೇ 2011, ಬೆ೦ಗಳೂರು, ದಿನಾಂಕ : 19-7-2012 

ರಾಜ್ಯ ಅರಣ್ಯ ಇಲಾಖೆಯ ಈ ಕೆಳಕಂಡ ವಲಯ ಅರಣ್ಯಾಧಿಕಾರಿಗಳನ್ನು ಮುಂದೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವೃಂದಕ್ಕೆ 
ಸ್ಥಾನಪನ್ನ ಬಡ್ತಿ ನೀಡುವಾಗ ವಲಯ ಅರಣ್ಯ ಅಧಿಕಾರಿ ವೃಂದದಲ್ಲಿ ಸ್ಥಾನಪನ್ನರಾಗಿ ಕನಿಷ್ಟ ಎಂಟು ವರ್ಷಗಳ ಸೇವೆಯನ್ನು ಪೂರೈಸುವ ಷರತ್ತಿಗೆ 
ಒಳಪಟ್ಟು ಹಾಗೂ ಆಡಳಿತಾತ್ಮಕ ಹಿತದೃಷ್ಠಿಯಿಂದ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ-32 ರನ್ವಯ ಸಹಾಯಕ ಅರಣ್ಯ 
ಸಂರಕ್ಷಣಾಧಿಕಾರಿ ಹುದ್ದೆಗೆ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 


ಮುಂದಿನ ಆದೇಶದವರೆಗೆ ನೇಮಿಸಿದೆ. 








ಕಮ ವಲಯ ಅರಣ್ಯ ಅಧಿಕಾರಿಯ ಹೆಸರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಯ ಸ್ವತಂತ್ರ 
ಸಂಖ್ಯೆ ಶ್ರೀಯುತರು ಪ್ರಭಾರದಲ್ಲಿರಿಸಿ ನೇಮಿಸಲಾದ ಹುದ್ದೆ 
1. ಕೆ.ಜೆ. ಚಂದ್ರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಕಾರ್ಯ ನಿರ್ವಹಣಾಧಿಕಾರಿ, ತಾಲ್ಲೂಕು 


ಪಂಚಾಯತ್‌, ಹೊನ್ನಾವರ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ವಶಕ್ಕೆ ನೀಡಲಾಗಿದೆ (ಖಾಲಿ ಹುದ್ದೆ) 





2; ಸಿ. ಮಾಧವ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಜಲಾನಯನ ಅಭಿವೃದ್ಧಿ ಇಲಾಖೆ, ಉಡುಪಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ಕೃಷಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ (ಖಾಲಿ ಹುದ್ದೆ) 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 


ಪಿ.ಆರ್‌. 1170 ಅರಣ್ಯ, ಪರಿಸರ ಮತು ಜೀವಿಶಾಸ ಇಲಾಖೆ. 
ದ್‌ ಮೆ 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 219 ರಾಲೆಪ 2012, ಬೆಂಗಳೂರು, ದಿನಾಂಕ : 28-7-2012 
ಶ್ರೀಮತಿ ಶಾಂತವ್ವ ಬಿ. ಕಡಿ, ಸಹಾಯಕ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರಿಗೆ ಅಧಿಸೂಚನೆ ಸಂಖ್ಯೆ : ಆಇ 74 ರಾಲೆಪ 201 


ದಿನಾಂಕ : 
ಲೆಕ್ಕಾಧಿಕಾರಿ ಹುದ್ದೆಗೆ ನೇಮಿಸಲಾಗಿರುವುದರಿಂದ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 60ರನ್ವಯ ಇವರಿಗಿಂತ 


1-3-2012ರಲ್ಲಿ ಉಪ ನಿಯಂತ್ರಕರ ಹುದ್ದೆಗೆ ಮುಂಬಡ್ತಿ ನೀಡಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ ಇಲ್ಲಿ 


೭೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ಭಾಗ-೨ 





ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಮೊಹಮ್ಮದ್‌ ಇಕ್ಬಾಲ್‌ ಎಂ. ಮಿರ್ಜಾ ಇವರು ಉಪ ನಿಯಂತ್ರಕರ ವೃಂದದಲ್ಲಿ ಬಡ್ತಿ ಮೇರೆಗೆ ಕರ್ತವ್ಯಕ್ಕೆ ಹಾಜರಾದ 
ದಿನಾಂಕ : 2-4-2012 ರಿಂದ ಜಾರಿಗೆ ಬರುವಂತೆ ನಿದರ್ಶನಾತ್ಮಕ (ಪ್ರೋಫಾರ್ಮ) ಮುಂಬಡ್ತಿಯನ್ನು ನೀಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಲಕ್ಷ್ಮಣ 
ದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1171 ಅರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡ). 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 216 ಎನ್‌ಸಿಇ 2012, ಬೆಂಗಳೂರು, ದಿನಾಂಕ : 20-7-2012 


ಶ್ರೀ ಎನ್‌.ಎಸ್‌. ಪ್ರಸನ್ನ್‌ ಕುಮಾರ್‌, ಭಾ.ಆ.ಸೇ. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತ ಇವರು ದಿನಾಂಕ : 23-7-2012 ರಿಂದ 14-9-2012 ರವರೆಗೆ Lal Bahdur Shastri National Academy of Administration, 
Mussoorie ಇಲ್ಲಿಗೆ 111" Induction Training Programme for IAS Officers ತರಬೇತಿಗೆ ತೆರಳುತ್ತಿರುವುದರಿಂದ, ಶ್ರೀ ಪಿ. ಮಣಿವಣ್ಣನ್‌ ಭಾ.ಆ.ಸೇ., 
ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕ೦ಪನಿ ನಿಯಮಿತ, ಇವರನ್ನು ದಿನಾಂಕ : 23-7-2012 ರಿಂದ 14-9-2012 ರವರೆಗೆ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ಇಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೌಸಲ್ಯಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1172 ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 72 ಸಮನ್ಹಯ 2012, ಬೆ೦ಗಳೂರು, ದಿನಾಂಕ : 25-7-2012 


ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇದರ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು 
ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74 (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಮನೋಜ್‌ ಕುಮಾರ್‌ ಮೀನಾ, 
ಭಾ.ಆ.ಸೇ, ಅಪರ ಆಯುಕ್ತರು (ಯೋಜನೆ), ಬೆಂಗಳೂರು ಬೃಹತ್‌ ಮಹಾನಗರ ಪಾಲಿಕೆ, ಬೆಂಗಳೂರು ಇವರನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು 
ಕಂಪನಿ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ, ಶ್ರೀ ಬೋರೇಗೌಡ ಕೆ.ಎ.ಎಸ್‌, ಇವರ ಸ್ಥಾನದಲ್ಲಿ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೌಸಲ್ಯಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1173 ಇಂಧನ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 138 ಆಸೇವ 2012, ಬೆಂಗಳೂರು, ದಿನಾಂಕ : 25-7-2012 


ಈ ಕೆಳಕಂಡ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿಗಳನ್ನು ದಿನಾ೦ಕ: 12-7-2012 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅವರುಗಳ ಮುಂದೆ ಪ್ರಸ್ತಾಪಿಸಲಾದ ಹುದ್ದೆಗಳಿಗೆ ನೇಮಿಸಲಾಗಿದೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ೭೧೭ 











ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಸಂಖ್ಯೆ ಶ್ರೀ/ಶ್ರೀಮತಿ 
1 ಡಾ| ಹೆಚ್‌.ಆರ್‌. ಮಹದೇವ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಮಾನ್ಯ ಮುಖ್ಯ ಮಂತ್ರಿಯವರ ಜಂಟಿ ಕಾರ್ಯದರ್ಶಿ, 


ವಿಧಾನಸೌಧ, ಬೆಂಗಳೂರು 





ಡಿ ಮಹಮ್ಮದ್‌ ಮೆಹಮೂದ್‌ ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಮಾನ್ಯ ಮುಖ್ಯ ಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ-3, 
ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ವಿಧಾನಸೌಧ, ಬೆಂಗಳೂರು. 





3 ಡಾ| ಸಿಂಧೆ ಭೀಮಸೇನರಾವ್‌. ಹೆಚ್‌. ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಮಾನ್ಯ ಮುಖ್ಯ ಮಂತ್ರಿಯವರ ಜಂಟಿ ಕಾರ್ಯದರ್ಶಿ, 
ವಿಧಾನಸೌಧ, ಬೆಂಗಳೂರು 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ಲಕ್ಷ್ಮೀನಾರಾಯಣ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1176 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 482 ಸಅಸೇ 2012, ಬೆಂಗಳೂರು, ದಿನಾಂಕ : 24-7-2012 
ಶ್ರೀ ಎಸ್‌.ಎಸ್‌. ಬಿರಾದಾರ್‌, ತಹಶೀಲ್ದಾರ್‌, ಹುಬ್ಬಳ್ಳಿ ತಾಲ್ಲೂಕು, ಧಾರವಾಡ ಜಿಲ್ಲೆ ಇವರನ್ನು ಮಾನ್ಯ ಮುಖ್ಯಮಂತ್ರಿಯವರ 
ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮಾನ್ಯ 
ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ಲಕ್ಷಿ ನಾರಾಯಣ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1174 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 139 ಆಸೇವ 2012, ಬೆಂಗಳೂರು, ದಿನಾಂಕ : 25-7-2012 
ಪ್ರಸಕ್ತ ಮಾನ್ಯ ಇಂಧನ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಸ್‌. ಪಾಲಯ್ಯ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) 
ಅಧಿಕಾರಿ, ಇವರನ್ನು ದಿನಾಂಕ : 12-7-2012 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮಾನ್ಯ ಇಂಧನ ಸಚಿವರ ಆಪ್ತ 
ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ಲಕ್ಷಿ ನಾರಾಯಣ ರಾವ್‌ 
ಪಿ.ಆರ್‌. 1175 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


೭೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ಭಾಗ-೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 141 ಆಸೇವ 2012, ಬೆಂಗಳೂರು, ದಿನಾಂಕ : 25-7-2012 


ಶ್ರೀ ಜೆ. ಜಯರಾಂ, ಕೆ.ಎ.ಎಸ್‌. (ಸೀನಿಯರ್‌ ಸೂಪರ್‌ ಟೈಮ್‌ ಸ್ಕೇಲ್‌) ಅಧಿಕಾರಿ, ಪ್ರಸ್ತುತ ಮಾನ್ಯ ಉಪ ಮುಖ್ಯಮಂತ್ರಿಯವರ 
(ಶ್ರೀ ಕೆ.ಎಸ್‌. ಈಶ್ವರಪ್ಪ ಮಾನ್ಯ ಉಪ ಮುಖ್ಯಮಂತ್ರಿಯವರ) ವಿಶೇಷ ಕಾರ್ಯದರ್ಶಿ, ಇವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸರ್ಕಾರದ ವಿಶೇಷ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಹುದ್ದೆಯಲ್ಲಿ ಹೆಚ್ಚುವರಿ ಪ್ರಭಾರದಲ್ಲಿರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ಲಕ್ಷಿ ನಾರಾಯಣ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1177 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 140 ಆಸೇವ 2012, ಬೆಂಗಳೂರು, ದಿನಾಂಕ : 25-7-2012 


ಶ್ರೀ ಜಿ.ಎಂ. ಗಂಗಾಧರಸ್ವಾಮಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಪ್ರಸ್ತುತ ಪ್ರಧಾನ ವ್ಯವಸ್ಥಾಪಕರು (ಆಡಳಿತ ಮತ್ತು ಮಾನವ 
ಸಂಪನ್ಮೂಲ) ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇವರನ್ನು ದಿನಾಂಕ : 16-7-2012 ರಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರ ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ಲಕ್ಷ್ಮೀನಾರಾಯಣ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1178 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 104 ಆಸೇವ 2012, ಬೆಂಗಳೂರು, ದಿನಾಂಕ : 25-7-2012 


ಕರ್ನಾಟಕ ಗೆಜೆಟೆಡ್‌ ಪ್ರೊಬೇಷನರ್‌ಗಳ ನೇಮಕಾತಿ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ) 1997ರ ಅಡಿಯಲ್ಲಿ ಕರ್ನಾಟಕ ಲೋಕಸೇವಾ 
ಆಯೋಗದಿಂದ ಆಯ್ಕೆಗೊಂಡ ಕೆಳಕಂಡ 2010ನೇ ತಂಡದ ಕೆಎಎಸ್‌ (ಕಿರಿಯ ಶ್ರೇಣಿ) ಪರೀಕ್ಷಾರ್ಥಿಗಳಿಗೆ ಅಧಿಸೂಚನೆ ಸಂಖ್ಯೆ : ಸಿಆಸುಇ 62 ಆಸೇವ 
2012, ದಿನಾಂಕ : 12-6-2012 ಹಾಗೂ 6-7-2012 ರಲ್ಲಿ ನೇಮಕಾತಿ ಆದೇಶ ನೀಡಿದ್ದು, ಈ ಅಭ್ಯರ್ಥಿಗಳಿಗೆ ಆಡಳಿತ ತರಬೇತಿ ಸಂಸ್ಥೆ ಮೈಸೂರಿನಲ್ಲಿ 
ದಿನಾಂಕ : 30-7-2012 ರಿಂದ 22-9-2012 ರವರೆಗೆ ಸಾಮಾನ್ಯ ಬುನಾದಿ ತರಬೇತಿ ಹಾಗೂ ವೃತ್ತಿ ಬುನಾದಿ ತರಬೇತಿಗಳ ಒಟ್ಟು 08 ವಾರಗಳವರೆಗೆ 
ಕಾರ್ಯಕ್ರಮಕ್ಕೆ ನಿಯೋಜಿಸಲಾಗಿದೆ. 




















ಕ್ರಮ ಹೆಸರು 
2 ತರಬೇತಿಗಾಗಿ ಹಂಚಿಕೆ ಮಾಡಲಾದ ಜಿಲ್ಲೆ 
ನಳ ಶ್ರೀ/ಶ್ರೀಮತಿ 
1; ಚಿದಾನಂದ ಸದಾಶಿವ ವಟಾರೆ ಜಿಲ್ಲಾಧಿಕಾರಿಗಳು, ಗುಲ್ಬರ್ಗಾ ಜಿಲ್ಲೆ ಗುಲ್ಬರ್ಗಾ 
2. ಆರತಿ ದೇವರಾಜ ಶೆಟ್ಟಿ ಜಿಲ್ಲಾಧಿಕಾರಿಗಳು, ರಾಯಚೂರು ಜಿಲ್ಲೆ, ರಾಯಚೂರು 
3. ಸೌಮ್ಯ ವಿ. ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
4. ಕೃಷ್ಣಗೌಡ ತಾಯಣ್ಣವರ್‌ ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ, ಕೋಲಾರ 
5. ದಿನೇಶ್‌ ಕುಮಾರ್‌ ಜಿ.ಟಿ. ಜಿಲ್ಲಾಧಿಕಾರಿಗಳು, ಕೊಪ್ಪಳ ಜಿಲ್ಲೆ, ಕೊಪ್ಪಳ 































































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ೭೧೯ 

ಕಮ ಹೆಸರು 
ಸಂಖ್ಯೆ ಶ್ರೀ/ಶ್ರೀಮತಿ ತರಬೇತಿಗಾಗಿ ಹಂಚಿಕೆ ಮಾಡಲಾದ ಜಿಲ್ಲೆ 

6. ಭೀಮಾಶಂಕರ ಜಿಲ್ಲಾಧಿಕಾರಿಗಳು, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು 
7. ವಿದ್ಯಾವತಿ ಆರ್‌.ಎಸ್‌. ಜಿಲ್ಲಾಧಿಕಾರಿಗಳು, ಬೀದರ್‌ ಜಿಲ್ಲೆ, ಬೀದರ್‌ 

8. ಶೋಭಾ ಬಿ. ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ದಾವಣಗೆರೆ 

9. ಸತೀಶ್‌ ಕುಮಾರ್‌ ಡಿ.ಎಂ. ಜಿಲ್ಲಾಧಿಕಾರಿಗಳು, ಹಾವೇರಿ ಜಿಲ್ಲೆ, ಹಾವೇರಿ 

10. ಶಾಂತರಾಜು ವೈ.ಬಿ. ಜಿಲ್ಲಾಧಿಕಾರಿಗಳು, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ 

ll. ರಮೇಶ್‌ ಕಳಸದ್‌ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 

12. ಶಿವಾನಂದ ಬಿ ಕರಾಳೆ ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ, ಮಂಡ್ಯ 

13. ರೂಪಾ ಎಂ.ಜೆ. ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ 

14. ವಿಜಯ ಈ. ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ 
15. ಶಿವರಾಜು ಪಿ. ಜಿಲ್ಲಾಧಿಕಾರಿಗಳು, ಗದಗ ಜಿಲ್ಲೆ, ಗದಗ 

16. ರಾಘವೇಂದ್ರ ಟಿ. ಜಿಲ್ಲಾಧಿಕಾರಿಗಳು, ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ 

17. ಸಂಗಪ್ಪ ಜಿಲ್ಲಾಧಿಕಾರಿಗಳು, ಉಡುಪಿ ಜಿಲ್ಲೆ, ಉಡುಪಿ 

18, ಜಗದೀಶ್‌ ಕೆ. ನಾಯಿಕ ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ, ಕೊಡಗು 

19. ಅನ್ನಪೂರ್ಣ ಕೆ. ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ, ಧಾರವಾಡ 

20. | ಪರಸರಾಮ ಮಾದರ ಜಿಲ್ಲಾಧಿಕಾರಿಗಳು, ಯಾದಗಿರಿ ಜಿಲ್ಲೆ, ಯಾದಗಿರಿ 

21. | ಪ್ರಶಾಂತ ಕುಮಾರ ಎಸ್‌.ಬಿ. ಜಿಲ್ಲಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ 

22. | ಅನಿತಾಲಕ್ಷ್ಮಿ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 

23. | ಸೌಜನ್ಯ ಎ. ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

24. | ನೂರ್‌ ಜಹರಾ ಖಾನಂ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು 

25. | ನಾಗರಾಜ್‌ ಆರ್‌. ಸಿ೦ಗ್ರೇರ್‌ ಜಿಲ್ಲಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ 

26. | ದುರಗೇಶ ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ, ಬಿಜಾಪುರ 

27. | ಆನಂದ ಸಿ.ಎಲ್‌. ಜಿಲ್ಲಾಧಿಕಾರಿಗಳು, ಬೆಳಗಾಂ ಜಿಲ್ಲೆ, ಬೆಳಗಾಂ 

28. | ಪ್ರಕಾಶ್‌ ಗೋಪು ರಜಪೂತ ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ, ಹಾಸನ 

29. | ಎಂ.ಕೆ. ಜಗದೀಶ್‌ ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ 

















ಬಿಡುಗಡೆ ಮಾಡಿ ಮೈಸೂರು ಆಡಳಿತ ತರಬೇತಿ ಸಂಸ್ಥೆ, ಲಲಿತ ಮಹಲ್‌ ರಸ್ತೆ, 
ಅಭ್ಯರ್ಥಿಗಳಿಗೆ ಸೂಚನೆ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ತಿಳಿಸಿದೆ. 


ಮೇಲ್ಕಂಡ ಕೆಎಎಸ್‌ (ಕಿರಿಯ ಶ್ರೇಣಿ) ಪರೀಕ್ಷಾರ್ಥಿ ಅಭ್ಯರ್ಥಿಗಳನ್ನು ಸ೦ಬ೦ಧಿಸಿದ ಜಿಲ್ಲಾಧಿಕಾರಿಗಳು ದಿನಾಂಕ : 


ಗಜ 


ಮೆ 


27-7-2012 ರಂದು 


ಿಸೂರು-570011 ಇಲ್ಲಿಗೆ ಹಾಜರಾಗುವಂತೆ ಪರೀಕ್ಷಾರ್ಥ 


೭೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ಭಾಗ-೨ 





ತರಬೇತಿಗೆ ನಿಯೋಜಿಸಲ್ಪಟ್ಟ ಪ್ರಶಿಕ್ಷಣಾರ್ಥಿಗಳು ತರಬೇತಿ ಹಿಂದಿನ ದಿನ ಸಂಜೆಯೊಳೆಗೆ ಆಡಳಿತ ತರಬೇತಿ ಸಂಸ್ಥೆಯ ವಸತಿ ನಿಲಯದಲ್ಲಿ 
ವರದಿ ಮಾಡಿಕೊಳ್ಳುವಂತೆ ಸೂಚಿಸಿದೆ. 


ಸಾಮಾನ್ಯ ಬುನಾದಿ ತರಬೇತಿ ಅವಧಿಯಲ್ಲಿ ಪ್ರಶಿಕ್ಷಣಾರ್ಥಿಗಳು ಅನುಸರಿಸಬೇಕಾಗಿರುವ ನಿಬಂಧನೆಗಳನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 


ಮು ಗ 


ಪರೀಕ್ಷಾರ್ಥಿ ಅವಧಿಯಲ್ಲಿ ಪರೀಕ್ಷಾರ್ಥಿಗಳು ಅವರುಗಳ ವೇತನ ಭತ್ಯೆಗಳನ್ನು ಮಹಾಲೇಖಪಾಲರು ನೀಡುವ ವೇತನ ಪಟ್ಟಿ ಆಧಾರದ ಮೇಲೆ 
ಸಿ.ಆ.ಸು. ಇಲಾಖೆ (ಲೆಕ್ಕಪತ್ರ ಐ.ಆರ್‌.ಎಲ್‌.ಎ) ಮೂಲಕ ಪಡೆಯುವುದು. 


ಪರೀಕ್ಷಾರ್ಥಿಗಳು ಪಡೆದ ತರಬೇತಿ ವರದಿಯನ್ನು ಪ್ರತಿ ತಿಂಗಳ 10ನೇ ತಾರೀಖಿನ ಒಳಗೆ ಸರ್ಕಾರಕ್ಕೆ ಸಲ್ಲಿಸಬೇಕು. 


ಢಿ 
ಈ ವಿಷಯದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಕೆ.ಎನ್‌. ಪ್ರಸಾದ್‌, ಬೋಧಕರು (ಸಾ.ಆ.1) ಮತ್ತು ಸಾಮಾನ್ಯ ಬುನಾದಿ ತರಬೇತಿ 
ಸಮ ನ್ವಯಾಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ. 


(ಮೊ. 9448719627, ಇಮೇಲ್‌ -ati-kamy@nic.in) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ಲಕ್ಷ್ಮೀನಾರಾಯಣ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಸಾಮಾನ್ಯ ಬುನಾದ ತರಬೇತಿಗಾಗಿ ಆಗಮಿಸುವ ಅಧಿಕಾರಿಗಳು ತರಬೇತಿ ಅವಧಿಯಲ್ಲಿ ಅನುಸರಿಸಬೇಕಾದ ನಿಯಮಗಳು 
ಅನುಬಂಧ 


1. ಪ್ರಶಿಕ್ಷಣಾರ್ಥಿಗಳು ತರಬೇತಿ ಆರಂಭದ ಹಿಂದಿನ ದಿನದ ಸಂಜೆ 7.00 ಗಂಟೆಯೊಳಗೆ ವಸತಿ ನಿಲಯದಲ್ಲಿ ವರದಿ ಮಾಡಿಕೊಳ್ಳಬೇಕು. 


ಲ 


2. ತರಬೇತಿ ಅವಧಿಯಲ್ಲಿ ವಸತಿ ನಿಲಯದಲ್ಲಿ ವಾಸ್ತವ್ಯ ಕಡ್ಡಾಯ ಪ್ರತಿ ಕೊಠಡಿಯಲ್ಲಿ ಅಗತ್ಯಕ್ಕನುಸಾರ 2-3 ಪ್ರಶಿಕ್ಷಣಾರ್ಥಿಗಳಿಗೆ ವಾಸ್ತವ್ಯದ 
ಏರ್ಪಾಡು ಮಾಡಿದೆ. 


3. ಪ್ರಸವ ನಿರೀಕ್ಷಿತ ಗರ್ಭಿಣಿಯರು/06 ತಿಂಗಳ ಶಿಶು ತಾಯಂದಿರು/ವಿವಾಹ- ಇತ್ಯಾಧಿ ವೈಯಕ್ತಿಕ ಸಮಸ್ಯೆ ಇರುವವರು ಮುಂದಿನ 
ತರಬೇತಿಗೆ ಹಾಜರಾಗಬಹುದು. ಪೂರ್ವಾನುಮತಿ ಕಡ್ಡಾಯ 


4. ಬೆಳಿಗ್ಗೆ 6-30 ರಿಂದ 7-30 ರವರೆಗೆ ದೈಹಿಕ ವ್ಯಾಯಾಮ (ಪಿ.ಟಿ) ಯೋಗ ಕಡ್ಡಾಯ ಪುರುಷರು ಬಿಳಿ ಕ್ಯಾನ್‌ವಾಸ್‌ ಷೂ 
ಧರಿಸುವುದು ಕಡ್ಡಾಯವಾಗಿದೆ. 


5. ತರಬೇತಿ ಅವಧಿಯಲ್ಲಿ ವಸತಿ ನಿಲಯದ ಶುಲ್ಕ ದಿನ ನಿತ್ಯ ರೂ. 50,00/- ರಂತೆ 55 ದಿನಗಳಿಗೆ ಒಟ್ಟು ರೂ. 2,750/- (ರೂಪಾಯಿ 
ಎರಡು ಸಾವಿರದ ಏಳು ನೂರ ಐವತ್ತು ಮಾತ್ರ) ಮೊತ್ತವನ್ನು ನಗದಾಗಿ/ಡ.ಡಿ. ಮುಖಾಂತರ ವಸತಿ ನಿಲಯ ಪಾಲಕರಿಗೆ ತರಬೇತಿಗೆ 
ಹಾಜರಾಗುವ ದಿನದಂದು ಪಾವತಿಸಿ ಸ್ವೀಕೃತಿ ಪಡೆಯಬೇಕು. ಡಿ.ಡಿ. ಯನ್ನು ವಾರ್ಡನ್‌, ಆಡಳಿತ ತರಬೇತಿ ಸಂಸ್ಥೆ ವಸತಿ ನಿಲಯ, 
ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು ಇವರ ಹೆಸರಿನಲ್ಲಿ ತೆಗೆಯಬಹುದು. 


6... ಯಾವುದೇ ಕಾರಣಕ್ಕೂ ಪ್ರಶಿಕ್ಷಣಾರ್ಥಿಗಳ ಪತಿ/ಪತ್ನಿ ಇವರಿಗೆ ವಾಸ್ತವ್ಯಕ್ಕೆ ಅವಕಾಶವಿಲ್ಲ. ಅದೇ ರೀತಿ ಅತಿಥಿಗಳಿಗೂ ಕೂಡ 


ಅವಕಾಶವಿಲ್ಲ. 


7. ಪ್ರಶಿಕ್ಷಣಾರ್ಥಿಗಳ ಕಛೇರಿಯಿಂದ ವೇತನ ಪಡೆಯಲು ಸ್ವಂತ ಏರ್ಪಾಡು ಮಾಡಿಕೊಳ್ಳಬೇಕು. ಈ ಉದ್ದೇಶಕ್ಕಾಗಿ ಪ್ರಯಾಣ ಕೈಗೊಳ್ಳಲು 
ತರಬೇತಿ ಅವಧಿಯಲ್ಲಿ ಅವಕಾಶವಿಲ್ಲ. ಡಿ.ಡಿ. ಮತ್ತು ಚೆಕ್‌ಗಳನ್ನು ಮಹಾ ನಿರ್ದೇಶಕರ ಹೆಸರಿನಲ್ಲಾಗಲಿ/ ಆಡಳಿತ ತರಬೇತಿ ಸಂಸ್ಥೆಯ 
ಹೆಸರಿನಲ್ಲಾಗಲಿ ಸ್ವೀಕರಿಸಲಾಗುವುದಿಲ್ಲ. ಆದರೆ ಕಛೇರಿಯಿಂದ ವೇತನವನ್ನು ಡಿ.ಡಿ. ಮುಖಾಂತರ ಪಾವತಿಸಿದಾದಲ್ಲಿ ಪ್ರಶಿಕ್ಷಣಾರ್ಥಿಗಳ 
ಹೆಸರಿನಲ್ಲಿಯೇ ಡಿ.ಡಿ. ಪಾವತಿಗೆ ಏರ್ಪಾಡು ಮಾಡಿಕೊಳ್ಳಬೇಕು. ಆಡಳಿತ ತರಬೇತಿ ಸಂಸ್ಥೆಯ ಆವರಣದಲ್ಲಿಯೇ ಸ್ಪೇಟ್‌ ಬ್ಯಾಂಕ್‌ ಆಫ್‌ 


ಮೆ 


ಸೂರು ವಿಸ್ತರಣ ಶಾಖೆ ಇದೆ. 


8. ತೀರಾ ಅನಿವಾರ್ಯ ಕಾರಣಗಳ ಹೊರತುಪಡಿಸಿ ತರಬೇತಿ ಅವಧಿಯಲ್ಲಿ 2 ದಿವಸಗಳಿಗಿಂತ ಹೆಚ್ಚು ಸಾಂದರ್ಭಿಕ ರಜೆ ಪಡೆಯುವಂತಿಲ್ಲ. 
ತರಬೇತಿ ನಿರ್ದೇಶಕರಿಂದ ಅನುಮತಿ ಪಡೆಯದೇ ರಜೆಯ ಮೇಲೆ ತೆರಳುವಂತಿಲ್ಲ/ ಆವರಣ ಬಿಡುವಂತಿಲ್ಲ. 


9. ತರಬೇತಿ ಅವಧಿಯಲ್ಲಿ ಪ್ರಶಿಕ್ಷಣಾರ್ಥಿ ಅಧಿಕಾರಿಗಳಗೆ (ಮಹಿಳೆ ಮತ್ತು ಪುರುಷ ಇಬ್ಬರಿಗೂ) ಲಘು ವಾಹನ ಚಾಲನೆ ತರಬೇತಿಗೆ 
ಅವಕಾಶ ಕಲ್ಪಿಸಲಾಗಿದೆ. ತರಬೇತಿಯ ಅವದಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ವಾಹನ ಚಾಲನೆ ತರಬೇತಿಗೆ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ೭೨೧ 





ಪಾಲ್ಗೊಳ್ಳಬಹುದು. ಇಚ್ಚಿಸುವ ಅಧಿಕಾರಿಗಳು ತಮ್ಮ ದ್ವಿಚಕ್ರ ವಾಹನದ ಪರವಾನಗಿ (ಮೂಲ) ಹಾಗೂ ಜೆರಾಕ್ಸ್‌ ಪ್ರತಿಯನ್ನು, 
ಪಾಸ್‌ಪೋರ್ಟ್‌ ಅಳತೆಯ 10 ಘೋಟೋ ಪ್ರತಿಗಳು ಹಾಗೂ ವಯಸ್ಸಿನ ಪ್ರಮಾಣ ಪತ್ರ ತರತಕ್ಕದ್ದು. ಇಡೀ ತರಬೇತಿಯ ಅವಧಿಯಲ್ಲಿ 
ಸಂಸ್ಥೆಯ ಶಿಷ್ಠಾಚಾರ, ಸಮಯ ಪಾಲನೆ ಹಾಗೂ ವಸತಿ ನಿಲಯದಲ್ಲಿ ನಡವಳಿಗಳ ಬಗ್ಗೆ ಜಾಗೃತರಾಗಿರಬೇಕು. 


ಹೆಚ್‌.ಕೆ. ಲಕ್ಷ್ಮೀನಾರಾಯಣ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1179 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 397 SAS 2012, Bangalore, Dated : 21 ಈ July, 2012. 


The Deputy Commissioner, Bellary District is placed in additional charge of the post of Regional Commissioner, 
Gulbarga Division with immediate effect and until further orders vice Smt. K. Ratna Prabha, IAS proceeding on central deputation. 
By Order and in the name of the Governor of Karnataka, 
U.H. NARAYANASWAMY 


Under Secretary to Government, 
P.R. 1180 DPAR (Services-l). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 34 ಆಸೇನಿ 2012, ಬೆಂಗಳೂರು, ದಿನಾಂಕ: 20-7-2012 


ಶ್ರೀ ಜಾನ್‌ ರಿಚರ್ಡ್‌ ಲೋಬೋ ಕೆ.ಎ.ಎಸ್‌ (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ ಪ್ರಸ್ತುತ ಸದಸ್ಯ ಕಾರ್ಯದರ್ಶಿ, ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ 
ಕೇಂದ್ರ, ಪಿಲಿಕುಳ ನಿಸರ್ಗಧಾಮ, ಮೂಡುಶೆಡ್ಡೆ, ಮಂಗಳೂರು ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 
ನಿಯಮ 285(1)(ಎ) ರಡಿ ಸ್ವ-ಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಡಗಾವೆ ಬಸವರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1181 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 137 ಆಸೇವ 2012, ಬೆಂಗಳೂರು, ದಿನಾಂಕ : 21-7-2012 


ಪ್ರಸಕ್ತ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ವಿಶೇಷಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಸೈಯದ್‌ ಎಜಾಜ್‌ ಅಹಮದ್‌, ಕೆ.ಎ.ಎಸ್‌. 


(ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರನ್ನು ದಿನಾಂಕ 12-7-2012 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ 
ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಡಗಾವೆ ಬಸವರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1182 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


೭೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ಭಾಗ-೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 108 ಎಸ್‌ಎಫ್‌ಪಿ 2012, ಬೆಂಗಳೂರು, ದಿನಾಂಕ : 19-7-2012 


ಡಾ| ಡಿ.ಎಸ್‌. ರವೀಂದನ್‌, ಐಎಫ್‌ಎಸ್‌, ಇವರು ದಿನಾಂಕ : 9-7-2012 ರಿಂದ 4-8-2012 ರವರೆಗೆ “ಎಂ.ಸಿ.ಟಿ.-5ನೇ ಹಂತ”ದ 
ತರಬೇತಿಯಲ್ಲಿರುತ್ತಾರೆ. ಸದರಿ ಅಧಿಕಾರಿಯವರ ತರಬೇತಿ ಅವಧಿಯಲ್ಲಿ ಶ್ರೀ ಬಿಶ್ಚಜಿತ್‌ ಮಿಶ್ರಾ, ಐ.ಎಫ್‌.ಎಸ್‌ (ಕೆಎನ್‌-98), ಅರಣ್ಯ ಸಂರಕ್ಷಣಾಧಿಕಾರಿ 
(ಅರಣ್ಯ ಸಂರಕ್ಷಣೆ), ಬೆಂಗಳೂರು ಇವರನ್ನು ನಿರ್ದೇಶಕರು, ವಿಧ್ಯನ್ಮಾನ ನಾಗರೀಕ ಸೇವಾ ವಿತರಣಾ ನಿರ್ದೇಶನಾಲಯ (5009), ಬೆಂಗಳೂರು 
ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಆರ್‌. ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1183 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-5). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 306 SAS 2012, Bangalore, Dated : 19% July, 2012. 


Sri Tushar Giri Nath, IAS (KN 93), State Project Director, Sarva Shiksha Abhiyaan, Bangalore is transferred 
with immediate effect and posted until further orders as Secretary to Deputy Chief Minister (Sri K.S. Eshwarappa, 


Hon'ble Deputy Chief Minister). 


Sri Tushar Giri Nath, IAS is placed in additional charge of the post of State Project Director, Sarva shiksha Abhiyaan, 


Bangalore until further orders. 


Government hereby declare u/r 9 of IAS (Pay) Rules, 2007 that the post of Secretary to Deputy Chief Minister in the 
Supertime Scale of IAS is equivalent in status and responsibilities to the cadre post of Commissioner for Labour included in the 


Schedule || to the said Rules. 


By Order and in the name of the Governor of Karnataka, 
U.H. NARAYANASWAMY 
Under Secretary to Government, 
P.R. 1184 DPAR (Services-l). 


PERSONNEL AND ADMINISTRATIVE REFORMS SECRETARIAT 
CORRIGENDUM 
No. DPAR 379 SAS 2012, Bangalore, Dated : 19% July, 2012. 


In Government Notification of even number dated : 13-7-2012, the designation of Sri S. Dayashankar, IAS appearing 
as Additional Secretary to Government & E/o Private Secretary to Chief Minister of Karnataka shall and shall always 


be deemed to have been substituted with the words Additional Secretary to Chief Minister. 


By Order and in the name of the Governor of Karnataka, 
U.H. NARAYANASWAMY 
Under Secretary to Government, 


P.R. 1185 DPAR (Services-l). 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ೭೨೩ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 379 SAS 2012, Bangalore, Dated : 16" July, 2012. 


Sri P.A. Meghannavar, IAS, Chief Executive Officer, Zilla Panchayat, Dharwad is placed in additional charge of 


the post of Deputy Commissioner, Dharwad District, Dharwad with immediate effect and until further orders. 


By Order and in the name of the Governor of Karnataka, 
U.H. NARAYANASWAMY 
P.R. 1186 Under Secretary to Government, 
DPAR (Services-l). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 311 SAS 2012(1), Bangalore, Dated : gt July, 2012. 
Sri V. Yashavantha, IAS, Joint Secretary to Chief Minister of Karnataka, Bangalore is transferred with immediate 


effect and his services are placed at the disposal of Commerce & Industries Department for being posted until further 


orders as Managing Director, Karnataka Soaps and Detergents Limited, Bangalore vice Sri Shekar, IFS transferred. 


Government hereby declare u/r 9 of IAS (Pay) Rules, 2007 that the post of Managing Director, Karnataka Soaps 
and Detergents Limited, Bangalore in the Senior Scale of IAS is equivalent in status and responsibilities to the cadre post of 


Director of Agriculture Marketing, Bangalore included in the Schedule || to the said Rules. 


By Order and in the name of the Governor of Karnataka, 
U.H. NARAYANASWAMY 
Under Secretary to Government, 
P.R. 1187 DPAR (Services-l). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 232 SAS 2012, Bangalore, Dated : gt July, 2012. 
Sri Mohammad Saleem, Joint Registrar of Co-operative Societies and Liquidator, BMC Bank, Bangalore is 


transferred with immediate effect and posted until further orders as Managing Director, Karnataka Minorities Development 


Corporation, Bangalore vice Sri Mohammad Salauddin, IAS transferred. 


By Order and in the name of the Governor of Karnataka, 
U.H. NARAYANASWAMY 
Under Secretary to Government, 
P.R. 1188 DPAR (Services-l). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 141 ಆಸೇವ 2012, ಬೆಂಗಳೂರು, ದಿನಾಂಕ : 19-7-2012 


ಸರ್ಕಾರದ ವಿಶೇಷ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಶ್ರೀ ಜಿ. ಜಯರಾಂ, ಕೆ.ಎ.ಎಸ್‌. (ಸೀನಿಯರ್‌ ಸೂಪರ್‌ ಟೈಮ್‌ ಸ್ಕೇಲ್‌) ಅಧಿಕಾರಿ, ಇವರನ್ನು ವರ್ಗಾಯಿಸಿ ತಕ್ಷಣದಿ೦ದಲೇ ಜಾರಿಗೆ ಬರುವಂತೆ 


೭೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ಭಾಗ-೨ 





ಹಾಗೂ ಮುಂದಿನ ಆದೇಶದವರೆಗೆ ಮಾನ್ಯ ಉಪ ಮುಖ್ಯಮಂತ್ರಿಯವರ (ಶ್ರೀ ಕೆ.ಎಸ್‌. ಈಶ್ವರಪ್ಪ ಮಾನ್ಯ ಉಪ ಮುಖ್ಯಮಂತ್ರಿಯವರ) 
ವಿಶೇಷ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಡಗಾವೆ ಬಸವರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1189 ಸಿ.ಆ.ಸು. ಇಲಾಖೆ (ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 125 ಸೇಲೋಯು 2012, ಬೆಂಗಳೂರು, ದಿನಾಂಕ : 12-7-2012 
ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಜಂಟಿ ನಿರ್ದೇಶಕರು (ಸಾಂಖ್ಯಿಕ) ಹುದ್ದೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ 


ಶ್ರೀ ಜಯದೇವಶ್ರಕಾಶ್‌, ನಿವೃತ್ತ ಜಂಟಿ ನಿರ್ದೇಶಕರು (ಸಾಂಖ್ಯಿಕ) ಇವರ ಗುತ್ತಿಗೆ ನೇಮಕಾತಿಯನ್ನು ದಿನಾಂಕ : 6-6-2012 ರಿಂದ ಮೂರು ತಿಂಗಳ 
ಅವಧಿಗೆ ಅವರ ಹಾಲಿ ಗುತ್ತಿಗೆ ನೇಮಕಾತಿಗೆ ಅನ್ವಯವಾಗುತ್ತಿರುವ ಷರತ್ತು ಮತ್ತು ನಿಬಂಧನೆಗಳೊಂದಿಗೆ ಮುಂದುವರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1190 ಸಿ.ಆ.ಸು. ಇಲಾಖೆ (ಸೇವಾ ನಿಯಮಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 116 ಸೇಲೋಯು 2012, ಬೆಂಗಳೂರು, ದಿನಾಂಕ : 12-7-2012 


ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಅಪರ ನಿಬಂಧಕರು (ವಿಚಾರಣೆಗಳು) ಹುದ್ದೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎನ್‌.ಎಸ್‌. ನೇಗಿನಾಳ್‌ ಮತ್ತು ಶ್ರೀ ಸುರೇಶ್‌ ಬಿ. ತುರಮುರಿ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರ ಗುತ್ತಿಗೆ 
ನೇಮಕಾತಿಯನ್ನು ಕ್ರಮವಾಗಿ ದಿನಾಂಕ : 6-6-2012 ಮತ್ತು 9-6-2012 ರಿಂದ ಒಂದು ವರ್ಷದ ಅವಧಿಗೆ ಅವರುಗಳ ಹಾಲಿ ಗುತ್ತಿಗೆ ನೇಮಕಾತಿಗೆ 
ಅನ್ವಯವಾಗುತ್ತಿರುವ ಷರತ್ತು ಮತ್ತು ನಿಬಂಧನೆಗಳೊಂದಿಗೆ ಮುಂದುವರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಿ. ನಾಗೇಶ್‌ ಪಾಟಕ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1191 ಸಿ.ಆ.ಸು. ಇಲಾಖೆ (ಸೇವಾ ನಿಯಮಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 135 ಆಸೇವ 2012, ಬೆಂಗಳೂರು, ದಿನಾಂಕ : 18-7-2012 


ಡಾ॥ ವಿಜಯಕುಮಾರ್‌ ಎನ್‌. ತೋರಗಲ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸರ್ಕಾರದ ಜಂಟಿ ಕಾರ್ಯದರ್ಶಿ ಹಾಗೂ ಪದನಿಮಿತ್ತ ಮಾನ್ಯ ಮುಖ್ಯಮಂತ್ರಿಯವರ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಡಗಾವೆ ಬಸವರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1192 ಸಿ.ಆ.ಸು. ಇಲಾಖೆ (ಸೇವೆಗಳು-2). 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ೭೨೫ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 360 SAS 2012, Bangalore, Dated: 18-7-2012. 


The services of Smt. K. Ratna Prabha, IAS (KN 81), Regional Commissioner, Gulbarga Division are placed 
at the disposal of Government of India with immediate effect for being appointed as Additional Secretary, Ministry of Women 


and Child Development, Government of India, New Delhi. 


Smt. K. Ratna Prabha, IAS is relieved from the State Government with effect from 18-7-2012 (afternoon) to take 


up the assignment at the Centre. 


This is issued in pursuance of the Communication No. 4/25/2012-EO(SM-l), dated 28-6-2012 of Department of 
Personnel and Training, Government of India New Delhi and Letter No. 4/25/2012-EO(SM-l), dated 27-6-2012 of the 


Appointments Committee of the Cabinet, New Delhi. 


By Order and in the name of the Governor of Karnataka, 
U.H. NARAYANASWAMY 
Under Secretary to Government, 


P.R. 1193 DPAR (Services-l). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 379 SAS 2012, Bangalore, Dated : 13% July, 2012. 


The services of Sri Pradeep Singh Kharola, IAS (KN-85), Commissioner, Bangalore Development Authority, 
Bangalore are withdrawn from Urban Development Department with immediate effect and posted until further orders as 


Principal Secretary to Chief Minister-1, in the existing vacancy caused due 10 the transfer of Sri 1.S.N. Prasad, IAS. 


By Order and in the name of the Governor of Karnataka, 
U.H. NARAYANASWAMY 
Under Secretary to Government, 


P.R. 1194 DPAR (Services-l). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 585 SAS 2011, Bangalore, Dated : ಟಿ July, 2012. 


Sri D.K. Rangaswamy, IAS (KN 96), Deputy Commissioner, Chickmagalur District is promoted to officiate in the 
Supertime Scale of IAS carrying the pay scale of Rs. 37400-67000+GP Rs. 10,000/- w.e.f. 1-1-2012 i.e. the date on which his 
immediate junior Sri K. Amaranarayana, IAS was promoted to the said grade and continued until further orders as Deputy 
Commissioner, Chickmagalur District in the upgraded cadre post in the Supertime Scale of IAS in terms of Government of India 


Letter No. 11033/01/2005-AIS.ll, dated 30-1-2006. 


By Order and in the name of the Governor of Karnataka, 
U.H. NARAYANASWAMY 
P.R. 1195 Under Secretary to Government, 
DPAR (Services-l). 


೭೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ಭಾಗ-೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಒಆ 55 ಕಗೃಸೇ 2012, ಬೆಂಗಳೂರು, ದಿನಾಂಕ : 11-7-2012 


ಹಾಸನ ಜಿಲ್ಲಾ ಹೆಚ್ಚುವರಿ ಆರಕ್ಷಕ ಅಧೀಕ್ಷಕರು ಇವರನ್ನು ಹಾಸನ ಜಿಲ್ಲಾ ಗೃಹರಕ್ಷಕ ದಳದಲ್ಲಿ ಪ್ರಸ್ತುತ ಖಾಲಿ ಇರುವ ಜಿಲ್ಲಾ ಗೌರವ 
ಸಮಾದೇಷ್ಟರ ಹುದ್ದೆಯ ಕರ್ತವ್ಯಗಳನ್ನು ನಿರ್ವಹಿಸಲು ಹೆಚ್ಚುವರಿ ಪ್ರಭಾರದಲ್ಲಿಟ್ಟು ಆದೇಶಿಸಿದೆ. 


ಹೆಚ್‌.ಆರ್‌. ಪುಟ್ಟೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1196 ಒಳಾಡಳಿತ ಇಲಾಖೆ (ಪೊಲೀಸ್‌ ಸಹಾಯಕ ಸೇವೆಗಳು). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಓಒಇ 369 ಪಿಪಿಇ 2012, ಬೆಂಗಳೂರು, ದಿನಾಂಕ : 20-7-2012 


ದಂಡ ಪ್ರಕ್ರಿಯಾ ಸಂಹಿತೆ (1978ರ ತಿದ್ದುಪಡಿ ಅಧಿನಿಯಮ) ಮೂಲಕ ತಿದ್ದುಪಡಿಯಾದಂತೆ ದಂಡ ಪ್ರಕ್ರಿಯಾ ಸಂಹಿತೆ 1973ರ 
(1974ರ ಕೇಂದ್ರ ಅಧಿನಿಯಮ ಸಂಖ್ಯೆ 2) ಕಲಂ : 24ರ ಉಪ ಕಲಂ(8) ಮತ್ತು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಾವಳಿ 1977ರ ನಿಯಮ 30ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಬೆಂಗಳೂರು ನಗರದ 15ನೇ ತ್ವರಿತ 
ವಿಲೇವಾರಿ ನ್ಯಾಯಾಲಯದ ಎಸ್‌.ಸಿ.ನಂ. 441/2010ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
ಶ್ರೀಮತಿ ಜಯಶ್ರೀ ಆರ್‌.ಎಸ್‌. ವಕೀಲರು, ನಂ. 42/3-1, 1ನೇ ಮುಖ್ಯ ರಸ್ತೆ, ಪ್ರಾಪ್ತಿ, ಅತ್ತಿಗುಪ್ಪೆ, ವಿಜಯನಗರ, 2ನೇ ಹಂತ, ಬೆಂಗಳೂರು-560040 
ಇವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ವಿಶೇಷ ಸರ್ಕಾರಿ ಅಭಿಯೋಜಕರ ಸಂಭಾವನೆ/ವೆಚ್ಚವನ್ನು ಅರ್ಜಿದಾರರಾದ ಶ್ರೀಮತಿ ಮೀನಾಕ್ಷಿ ಕೋಂ ಭಾಸ್ಕರ್‌ ರೆಡ್ಡಿ, ನಂ. 19, 7ನೇ ಕ್ರಾಸ್‌, 


1ನೇ ಮೈನ್‌, ಎ.ವಿ.ಕೆ. ಹಾಸ್ಟಲ್‌ ಹಿಂಭಾಗ, ಕುಮಾರಸ್ವಾಮಿ ಲೇಔಟ್‌, 2ನೇ ಹಂತ, ಬೆಂಗಳೂರು-560078 ಇವರೇ ಭರಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ನಿಂಗಪ್ಪ 
ಪಿ.ಆರ್‌. 1197 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಳ 297 ಹೊಸಿಪ 2012, ಬೆಂಗಳೂರು, ದಿನಾಂಕ : 21-7-2012 
ಶ್ರೀ ಡಿ. ವೆಂಕಟೇಶ, ಡಿವೈ.ಎಸ್‌.ಪಿ. (ಸಿವಿಲ್‌) ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು ನಗರ ರವರಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 285(0(ಎ)ರನ್ವಯ, 285(2) ರಡಿಯಲ್ಲಿ ವಿಧಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು, 


ದಿನಾಂಕ: 30-9-2012 ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸ್ವಇಚ್ಛಾ ನಿವೃತ್ತಿ ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1198 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ). 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ೭೨೭ 





ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಲೋಇ 13 ಪಿಡಬ್ಲ್ಯೂಸಿ 2012, ಬೆಂಗಳೂರು, ದಿನಾಂಕ : 9-7-2012 
ಶ್ರೀ ಟಿ. ಬಿಸ್ನೇಗೌಡ, ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆಂಗಳೂರು ಇವರನ್ನು ಕರ್ನಾಟಕ ರಾಜ್ಯ ನಿರ್ಮಾಣ 


ನಿಗಮದ ಅರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8(ಸಿ)ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಕರ್ನಾಟಕ 
ರಾಜ್ಯ ನಿರ್ಮಾಣ ನಿಗಮ ನಿಯಮಿತ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಕ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಎಸ್‌. ವಿರಕ್ತಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1199 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಸಿ). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 39 ಎಟಿಎಸ್‌ 2012, ಬೆಂಗಳೂರು, ದಿನಾಂಕ : 28-7-2012 
ಶ್ರೀ ನಾಗರಾಜು, ಮುನ್ಸಿಪಲ್‌ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಕೋಲಾರ ಇವರನ್ನು ತಹಶೀಲ್ದಾರ್‌, ನೆಮ್ಮದಿ ನಿರ್ದೇಶನಾಲಯ, 


ಬೆಂಗಳೂರು ಇಲ್ಲಿಗೆ ವರ್ಗಾಯಿಸಿ ನೇಮಿಸಿದೆ. ಈ ವರ್ಗಾವಣೆ ಸ್ವಂತ ಕೋರಿಕೆ ವರ್ಗಾವಣೆ ಆಗಿರುವುದರಿಂದ ಇವರ ಸೇರುವಿಕೆ ಕಾಲ, ವರ್ಗಾವಣೆ 
ಹಾಗೂ ಇನ್ನಿತರೆ ಯಾವುದೇ ಭತ್ಯೆಗಳಿಗೆ ಅರ್ಹರಿರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1200 ಕಂದಾಯ ಇಲಾಖೆ (ಸೇವೆಗಳು-3). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 39 ಎಟಿಎಸ್‌ 2012, ಬೆಂಗಳೂರು, ದಿನಾಂಕ : 28-7-2012 


ಶ್ರೀ ಎಂ.ಎಸ್‌. ಘೋಟೆ, ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾವಿ ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ 
ತಹಶೀಲ್ದಾರ್‌, ಸವದತ್ತಿ ತಾಲ್ಲೂಕು ಇಲ್ಲಿನ ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1201 ಕಂದಾಯ ಇಲಾಖೆ (ಸೇವೆಗಳು-3). 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 97 ಸಮನ್ಹಯ 2012(1, ಬೆಂಗಳೂರು, ದಿನಾಂಕ : 24-7-2012 


ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆ೦ಗಳೂರು ಇದರ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ 


1 


ಅಸೋಸಿಯೇಷನ್‌ನ ಕಲಂ 22(1 ಮತ್ತು 23ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಜಗದೀಶ್‌ ಶೆಟ್ಟರ್‌, ಮಾನ್ಯ ಮುಖ್ಯಮಂತ್ರಿಗಳು, 


೭೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ಭಾಗ-೨ 





ಕರ್ನಾಟಕ ಸರ್ಕಾರ ಇವರನ್ನು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಮತ್ತು 
ಅಧ್ಯಕ್ಷರನ್ನಾಗಿ ಶ್ರೀ ಡಿ.ವಿ. ಸದಾನಂದಗೌಡ ಇವರ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1202 ಇಂಧನ ಇಲಾಖೆ. 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 97 ಸಮನ್ವಯ 20121), ಬೆಂಗಳೂರು, ದಿನಾಂಕ : 25-7-2012 


ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಈ ಕೆಳಕಂಡ ಸಂಸ್ಥೆಗಳ ನಿರ್ದೇಶಕರುಗಳ ಮಂಡಳಿಯ ನಿರ್ದೇಶಕರ ನೇಮಕಾತಿಯಲ್ಲಿ 
ಈ ಕೆಳಗಿನಂತೆ ಬದಲಾವಣೆ ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ : 





ಪ್ರಸ್ತುತ ನಿರ್ದೇಶಕರಾಗಿ ನೇಮಕ 








ಕಮ ಹಾಲಿ ನಿರ್ದೇಶಕರಾಗಿರುವ ನಿಗಮ / ಕಂಪನಿಯ 
ಕಂಪನಿಯ ಹೆಸರು ಮಾಡಲಾದ ಅಧಿಕಾರಿ 
ಸಂಖ್ಯೆ ಅಧಿಕಾರಿ ಹೆಸರು/ಪದನಾಮ ಆರ್ಟಿಕಲ್‌ ಸಂಖ್ಯೆ 
ಸ ಹೆಸರು/ಪದನಾಮ ಸ 
1 | ಕರ್ನಾಟಕ ವಿದ್ಯುತ್‌ ಶ್ರೀ ಇಐ.ಎಸ್‌.ಎನ್‌. ಪ್ರಸಾದ್‌, | ಶ್ರೀ ಪ್ರದೀಸ್‌ ಸಿಂಗ್‌ ಖರೋಲಾ, | ಮೆಮೊರ್ಕಾಂಡಂ ಆಫ್‌ 
ನಿಗಮ ನಿಯಮಿತ, ಭಾ.ಆ.ಸೇ. ಸರ್ಕಾರದ ಪಧಾನ | ಭಾ.ಆ.ಸೇ. ಮಾನ್ಯ ಅಸೋಸಿಯೇಷನ್‌ ಮತ್ತು 
ಬೆ೦ಗಳೂರು ಕಾರ್ಯದರ್ಶಿ ಮುಖ್ಯಮಂತ್ರಿಗಳ ಪ್ರಧಾನ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ 
ಕಾರ್ಯದರ್ಶಿ-1. ಆರ್ಟಿಕಲ್‌ 22(). 
2. | ಕರ್ನಾಟಕ ವಿದ್ಯುತ್‌ ಶ್ರೀ ಜೋತಿ ರಾಮಲಿಂಗಮ್‌, | ಶ್ರೀ ಎಂ.ಎನ್‌. ವಿದ್ಯಾಶಂಕರ್‌, ಮೆಮೊರ್ಕಾಂಡಂ ಆಫ್‌ 
ಪ್ರಸರಣ ನಿಗಮ ಭಾ.ಆ.ಸೇ. ಸರ್ಕಾರದ ಅಪರ | ಭಾ.ಆ.ಸೇ. ಸರ್ಕಾರದ ಪ್ರಧಾನ ಅಸೋಸಿಯೇಷನ್‌ ಮತ್ತು 


ನಿಯಮಿತ, ಬೆ೦ಗಳೂರು ಮುಖ್ಯಕಾರ್ಯದರ್ಶಿ (ನಿವೃತ್ತಿ) ಕಾರ್ಯದರ್ಶಿ, ವಾಣಿಜ್ಯ ಮತ್ತು | ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ 
ಕೈಗಾರಿಕಾ ಇಲಾಖೆ, ಬೆಂಗಳೂರು | ಆರ್ಟಿಕಲ್‌ 30(1 (ಎ). 


























3. | ಕರ್ನಾಟಕ ವಿದ್ಯುತ್‌ ಶ್ರೀ ಐ.ಎಸ್‌.ಎನ್‌. ಪ್ರಸಾದ್‌, | ಶ್ರೀ ಪ್ರದೀಪ್‌ ಸಿಂಗ್‌ ಖರೋಲಾ, | ಮೆಮೊರ್ಕಾಂಡಂ ಆಫ್‌ 
ಪ್ರಸರಣ ನಿಗಮ ಭಾ.ಆ.ಸೇ. ಸರ್ಕಾರ ಪಧಾನ / ಭಾ.ಆ.ಸೇ. ಮಾನ್ಯ ಅಸೋಸಿಯೇಷನ್‌ ಮತ್ತು 
ನಿಯಮಿತ, ಬೆಂಗಳೂರು ಕಾರ್ಯದರ್ಶಿ, ಮುಖ್ಯಮಂತಿಗಳ ಪ್ರಧಾನ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ 
ಕಾರ್ಯದರ್ಶಿ-1. ಆರ್ಟಿಕಲ್‌ 30() (ಎ). 
4. ಪವರ್‌ ಕಂಪನಿ ಆಫ್‌ ಶ್ರೀ ಡಿ. ರಣದೀಪ್‌ ಭಾ.ಆ.ಸೇ. ಮೆಮೊರ್ಯಾಂಡಂ ಆಫ್‌ 
ಕರ್ನಾಟಕ ಲಿಮಿಟೆಡ್‌, ಸರ್ಕಾರದ ಉಪ ಕಾರ್ಯದರ್ಶಿ, | ಅಸೋಸಿಯೇಷನ್‌ ಮತ್ತು 
ಬೆಂಗಳೂರು (ಆಯವ್ಯಯ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ 
ಸಂಪನ್ಮೂಲ) ಆರ್ಥಿಕ ಇಲಾಖೆ ಆರ್ಟಿಕಲ್‌ 93(ಎ). 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೌಸಲ್ಯಾ 
ಪಿ.ಆರ್‌. 1203 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಇಂಧನ ಇಲಾಖೆ. 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ೭೨೯ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಅ 44 ಮುಸೇವಿ 2012, ಬೆಂಗಳೂರು, ದಿನಾಂಕ : 11-7-2012 
ಧಾರ್ಮಿಕ ದತ್ತಿ ಇಲಾಖೆಯ ಈ ಕೆಳಕಂಡ ಸಮೂಹ-'ಬಿ' ವೃಂದದ ಒಟ್ಟು 8 ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ರೂ. 28100-700-28800-800-33600-900-39000-1050-45300-1200-50100)ರ ವೇತನ 


ಶ್ರೇಣಿಯ ಸಮೂಹ-"ಎ” ದರ್ಜೆ ಕಿರಿಯ ಶ್ರೇಣಿಯ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ 
ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 











ಕ್ರಮ 
a ಹೆಸರು ಪದನಾಮ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸುವ ಸ್ಥಳ 
ಸಂ 
$ 
1, ಶ್ರೀ ಶಿವಕುಮಾರಯ್ಯ, ಕಾರ್ಯನಿರ್ವಾಹಕ ಅಧಿಕಾರಿ, ಕಾರ್ಯನಿರ್ವಾಹಕ ಅಧಿಕಾರಿ, ಯಡಿಯೂರು 
ಶ್ರೀ ಚೆನ್ನಕೇಶವಸ್ವಾಮಿ ದೇವಸ್ಥಾನ, ಬೇಲೂರು ತಾಲ್ಲೂಕು, ಹಾಸನ ಜಿಲ್ಲೆ ಶ್ರೀ ಸಿದ್ದಲಿಂಗೇಶ್ವರಸ್ವಾಮಿ ದೇವಸ್ಥಾನ, ಕುಣಿಗಲ್‌ ತಾಲ್ಲೂಕು, 
ತುಮಕೂರು ಜಿಲ್ಲೆ 
2 ಶ್ರೀ ಕೆ. ರಾಮು. ಧಾರ್ಮಿಕ ದತ್ತಿ ತಹಶೀಲ್ದಾರ್‌, ಮಂಡ್ಯ ತಾಲ್ಲೂಕು ಸಹಾಯಕ ಆಯುಕ್ತರು, ಜಿಲ್ಲಾಧಿಕಾರಿಗಳ ಕಛೇರಿ, ಉತ್ತರ 


ಕನ್ನಡ ಜಿಲ್ಲೆ, ಕಾರವಾರ (ಖಾಲಿ ಹುದ್ದೆ) 





3. | ಶ್ರೀ ಸೈದಪ್ಪ ಕೋಠಾರಗಸ್ತಿ, ಮುಜರಾಯಿ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ | ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ರೇಣುಕಾ ಯಲ್ಲಮ್ಮದೇವಿ 
ಕಛೇರಿ, ಬೆಳಗಾಂ ಜಿಲ್ಲೆ ದೇವಸ್ಥಾನ, ಯಲ್ಲಮ್ಮನಗುಡ್ಡ, ಸವದತ್ತಿ (ಶೀ ಡಿ.ಕೆ. 
ನಿಂಬಾಳ್‌ ರವರ ವರ್ಗಾವಣೆಯಿಂದ ತೆರವಾದ ಸ್ಥಾನ) 





4. | ಶ್ರೀ ಹೆಚ್‌.ಎಂ. ಕುಮಾರಸ್ವಾಮಿ, ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ, | ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ದುರ್ಗಾಪರಮೇಶ್ಪರಿ 


ಶ್ರೀ ಮಲೆ ಮಹದೇಶ್ವರಸ್ವಾಮಿ ದೇವಸ್ಥಾನ, ಕೊಳ್ಳೇಗಾಲ ತಾಲ್ಲೂಕು, | ದೇವಸ್ಥಾನ, ಮಂದಾರ್ತಿ, ಉಡುಪಿ ಜಿಲ್ಲೆ. 
ಚಾಮರಾಜನಗರ ಜಿಲ್ಲೆ 





5. | ಶ್ರೀ ಸಿ.ಹೆಚ್‌. ಚಂದ್ರಮೌಳಿ, ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ಹುಲಿಗೆಮ್ಮ | ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ಹುಲಿಗೆಮ್ಮ ದೇವಸ್ಥಾನ, 
ದೇವಸ್ಥಾನ, ಹುಲಿಗಿ, ಕೊಪ್ಪಳ ಜಿಲ್ಲೆ ಹುಲಿಗಿ ಕೊಪ್ಪಳ ಜಿಲ್ಲೆ, (ಮುಂಬಡ್ತಿ ನೀಡಿ ಅದೇ ಸ್ಥಳದಲ್ಲಿ 
ಮುಂದುವರೆಸಲು) 





6. ಶ್ರೀಮತಿ ಎನ್‌. ಧನಲಕ್ಷ್ಮೀ, ಕಛೇರಿ ಸಹಾಯಕರು-2, ಕೇಂದ್ರ ಕಛೇರಿ, | ಮುಂಬಡ್ತಿ ನೀಡಿ ಕೇಂದ್ರ ಕಛೇರಿಯಲ್ಲಿಯೇ 
ಧಾರ್ಮಿಕ ದತ್ತಿ ಇಲಾಖೆ, ಬೆ೦ಗಳೂರು ಮುಂದುವರೆಸಿದೆ. 





7. ಶ್ರೀ ಜಿ.ವಿ. ಶ್ರೀಧರ, ಕಛೇರಿ ಸಹಾಯಕರು-1 ಕೇಂದ್ರ ಕಛೇರಿ, ಧಾರ್ಮಿಕ | ವಿಶೇಷಾಧಿಕಾರಿ, ಕರ್ನಾಟಕ ರಾಜ್ಯ ಛತ್ರ, ತಿರುಮಲ- 
ದತ್ತಿ ಇಲಾಖೆ, ಬೆಂಗಳೂರು ತಿರುಪತಿ ಆಂಧ್ರಪ್ರದೇಶ (ಖಾಲಿ ಹುದ್ದೆ) 


ನತು 





8. ಶ್ರೀ ಎನ್‌. ಕೃಷ್ಣಪ್ಪ. ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ಎಧುರಾಶ್ವತ್ಥ ಸಹಾಯಕ ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು 
ನಾರಾಯಣಸ್ವಾಮಿ ದೇವಸ್ಥಾನ, ಗೌರಿಬಿದನೂರು ತಾಲ್ಲೂಕು, | ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ, ಮಂಗಳೂರು 
ಚಿಕ್ಕಬಳ್ಳಾಪುರ ಜಿಲ್ಲೆ (ಶೀಮತಿ ಲಕ್ಷ್ಮೀ. ಸಹಾಯಕ ಆಯುಕ್ತರು ಇವರ 


ವರ್ಗಾವಣೆಯಿಂದ ಖಾಲಿ ಆಗುವ ಸ್ಥಳ) 

















ಭಾಗ 


ಧಾರ್ಮಿಕ ದತ್ತಿ ಇಲಾಖೆಯ ಸೇವೆಗೆ ಸೇರಿದ ಈ ಕೆಳಕಂಡ ಸಮೂಹ-"ಎ” ಕಿರಿಯ ಶ್ರೇಣಿ ಅಧಿಕಾರಿಗಳನ್ನು ಸಾರ್ವಜನಿಕ ಹಾಗೂ 
ಆಡಳತಾತ್ಮಕ ಹಿತದೃಷ್ಟಿಯಿಂದ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


೭೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ಭಾಗ-೨ 








ಹೆಸರು ಪದನಾಮ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವರ್ಗಾವಣೆ ಮಾಡಿ ಸೂಚಿಸಿರುವ ಸ್ಥಳ 





1. ಶ್ರೀ ಡಿ.ಕೆ. ನಿಂಬಾಳ್‌, ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ರೇಣುಕಾ | ಸಹಾಯಕ ಆಯುಕ್ತರು, ಜಿಲ್ಲಾಧಿಕಾರಿಗಳ ಕಛೇರಿ, ಬೆಳಗಾವಿ. 
ಯಲ್ಲಮ್ಮದೇವಿ ದೇವಸ್ಥಾನ, ಯಲ್ಲಮ್ಮನಗುಡ್ಡ, ಸವದತ್ತಿ, 
ಬೆಳಗಾವಿ ಜಿಲ್ಲೆ 





ಡು ಟಿ 


2 ಶ್ರೀ ಎಂಎ. ಜಗದೀಶ್‌, ಕಾರ್ಯನಿರ್ವಾಹಕ ಅಧಿಕಾರಿ, | ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ಘಾಟಿ ಸುಬ್ರಹ್ಮಣ್ಯಸ್ವಾಮಿ 


ಶ್ರೀ ನಿಮಿಷಾಂಬ ದೇವಸ್ಥಾನ, ಗಂಜಾಂ, ಶ್ರೀರಂಗಪಟ್ಟಣ ತಾಲ್ಲೂಕು | ದೇವಸ್ಥಾನ, ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು 
ಮಂಡ್ಯ ಜಿಲ್ಲೆ, (ದಿನಾಂಕ : 16-5-2012ರ ವರ್ಗಾವಣೆ ಆದೇಶ | ಗ್ರಾಮಾಂತರ ಜಿಲ್ಲೆ (ಶೀ ಎಲ್‌.ಎಸ್‌. ಮಾರುತಿರವರ 
ರದ್ದುಪಡಿಸಿದೆ) ಮುಂಬಡ್ತಿಯಿಂದ ತೆರವಾದ ಸ್ಥಳ) 





3. | ಶ್ರೀಮತಿ ಲಕ್ಷ್ಮೀ, ಸಹಾಯಕ ಆಯುಕ್ತರು, ಹಿಂದೂ ಧಾರ್ಮಿಕ | ಸಹಾಯಕ ಆಯುಕ್ತರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ, | ಬೆಂಗಳೂರು (ಖಾಲಿ ಹುದ್ದೆ) 
ಮಂಗಳೂರು 





€ ಇಜಿ. ನಾಯಕ್‌, ಕಾರ್ಯನಿರ್ವಾಹಕ ಅಧಿಕಾರಿ, | ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ನಿಮಿಷಾಂಬ ದೇವಸ್ಥಾನ, 


ಡು 


ಶ್ರಿ 
ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ಮಂದಾರ್ತಿ, ಉಡುಪಿ ಜಿಲ್ಲೆ | ಗಂಜಾಂ, ಶ್ರೀರಂಗಪಟ್ಟಣ ತಾಲ್ಲೂಕು ಮಂಡ್ಯ ಜಿಲ್ಲೆ, (ಖಾಲಿ ಹುದ್ದೆ) 


ಮು 





5; ಶೀ ಎಂ. ನಾಗರಾಜು, ಕಾರ್ಯನಿರ್ವಾಹಕ ಅಧಿಕಾರಿ, | ಸಹಾಯಕ ಆಯುಕ್ತರು, ಮುಜರಾಯಿ ಕಾಮಗಾರಿಗಳು, ನಗರಸಭಾ 
ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ, ಚಾಮುಂಡಿಬೆಟ್ಟ, ಮೈಸೂರು | ವಲಯ, ಬೆಂಗಳೂರು. 

ಜಿಲ್ಲೆ (ದಿನಾಂಕ : 16-5-2012ರ ವರ್ಗಾವಣೆ ಆದೇಶ 
ರದ್ದುಪಡಿಸಿದೆ) 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ವಿ. ಶ್ರೀನಿವಾಸ ದೀಕ್ಷಿತ್‌ 
ಪಿ.ಆರ್‌. 1204 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಮುಜರಾಯಿ). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 213 ಎಎಸ್‌ಡಿ 2012, ಬೆ೦ಗಳೂರು, ದಿನಾಂಕ : 25-7-2012 


ಶ್ರೀ ದೊಡ್ಡನಾಯಕ್‌, ತಹಶೀಲ್ದಾರ್‌, ಜೋಯಿಡಾ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ ಇವರು ದಿನಾಂಕ : 5-2-2012 ರಿಂದ 25-3-2012 
ರವರೆಗೆ ಕಂದಾಯ ಇಲಾಖೆಯಲ್ಲಿ ಸ್ಥಳ ನಿಯುಕ್ತಿಗಾಗಿ ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15) (ಎಫ್‌) 
ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಮಂಜೂರು ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1205 ಕಂದಾಯ ಇಲಾಖೆ (ಸೇವೆಗಳು-3). 


HIGH COURT OF KARNATAKA 
NOTIFICATION 
No. LCA Il-11/2011 (Main) CAO, Bangalore, Dated : 12" July 2012. 


In exercise of the powers conferred under Article 235 of the Constitution of India read with Rule 2 of the Karnataka 


Sub-Ordinate Courts (Ministerial and Other Posts) (Recruitment) Rules, 1982, the High Court of Karnataka is pleased to 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ೭೩೧ 





the Judicial 
14050-350-14400-400-16800-450-19500-525-22650-600-25050 in the existing vacancies and posted them 


promote the following Sheristedars to officiate as Chief Administrative Officers in Department in the 


Pay Scale of ¥. 


to the vacancies shown against their names, with effect from the date they assume charge. 















































Sl.No. | Name of the Sheristedars District to which posted as CAO 
Sriyuths/Smt. 

1 T. Neelendra Naik, City Civil Court, Bangalore 

Shimoga (Newly created post) 
2 A.G. Kulkarni, Small Causes Court, Bangalore. 

Belgaum (Newly created post) 
3 N. Rachaiah, Prl. District & Sessions Court, BIJAPUR (Due to retirement 

Bangalore City of Sri. P.T. Jakkanagoudar on.31-05-2012) 
4 Fareid Ahmed, City Civil Court, Bangalore 

Hassan (Due to retirement of Smt. Vasanti Shetty on 31-10-2011) 
5 H.S. Sreekantaiah, Bangalore Rural District 

Chickballapur (Due to retirement of Sri.S.G. Inamdar on 31-5-2011) 
6 M. Venkatesh, Prl. District & Sessions Court, UDUPI 

Raichur (Due to retirement of Smt. B.Ashalatha on 31-05-2012) 
7 T.R. Harishappa City Civil Court, Bangalore 

Davanagere (Due to retirement of Smt. HV. Shantha on 31-01-2012) 
8 Shashikala Prl. District & Sessions Court, CHITRADURGA 

Bangalore City (Due to retirement of Sri. C.B. Hiremath on 31-12-2011) 
9 G. Mukkanna, Bellary City Civil Court, Bangalore 

(Due to retirement of Sri. K.Krishna Naik on 30-06-2012) 

10 Basavarajappa Prl. District & Sessions Court, BAGALKOT 

Bangalore City (Due to retirement of Sri. M.A. Telsang on 31-05-2012) 
11 B.T. Basavaraju, Prl. District & Sessions Court, DHARWAD 

Tumkur (Due to transfer of Sri. Gopalaswamy, on 18-06-2012) 





P.R. 1206 


P. KRISHNA BHAT, 
Registrar General, 


High Court of Karnataka. 


HIGH COURT OF KARNATAKA 


NOTIFICATION 


No. LCA- Il. 11/2011 (Main) CAO, Bangalore, Dated : 27" July 2012. 





In exercise of the powers conferred under Article 235 of the Constitution of India read with Rule 2 of the Karnataka 
Sub-Ordinate Courts (Ministerial and Other Posts) (Recruitment) Rules, 1982, the High Court of Karnataka is pleased to 
promote the following Sheristedars to officiate as Chief Administrative Officers in the Judicial Department in the Pay Scale 
of ¥. 14050-350-14400-400-16800-450-19500-525-22650-600-25050 in the existing vacancies and posted them to the 


vacancies shown against their names, with effect from the date they assume charge. 


ಆತ್‌ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೦, ೨೦೧೨ ಭಾಗ-೨ 























Sl.No. | Name of the Sheristedars District to which posted as CAO 
Sriyuths/Smt. 

1 T. V.Vasumathi, Prl. District & Sessions Court , SHIMOGA 

Bangalore City (Due to retirement of Smt. Rajivi Bai on 31-03-2011) 
2 Honnagangadharaiah Prl. District & Sessions Court , HAVERI 

Tumkur (Due to retirement of Sri. Srimanth Kanni on 31-05-2012) 
3 H. Siddegowda, Prl. District & Sessions Court, U.K. KARWAR 

Mysore. (Due to retirement of Sri. R. Chandrappa on.29-02-2012) 
4 D. Manjunath Training Institute for Judicial Staff, 

Chickmagalur City Civil Court Complex, Bangalore as Lecturer 

(Due to retirement of Sri. B.N. Ravindra on 30-06-2012 as Lecturer) 














P. KRISHNA BHAT, 
Registrar General, 
P.R. 1207 High Court of Karnataka. 


HIGH COURT OF KARNATAKA 
NOTIFICATION 
No. GOB (1. 4(3)/2012, Bangalore, Dated : 13" July, 2012. 


The Presiding Officers of the Courts mentioned at Column No.1, below, are concurrently appointed as the 
Presiding Officers of the Courts mentioned at Column No.2, with effect from 21-05-2012 and until further orders:- 





Designation of the Presiding Officer Name of the Courts to which concurrent 


appointment is made 




















(1) (2) 
1. Civil Judge and JMFC.,Jamakhandi. Addl. Civil Judge and JMFC., Jamakhandi. 
2. Civil Judge and JMFC.,Mudhol Addl. Civil Judge and JMFC., Mudhol 





BY ORDER OF THE HIGH COURT, 
P. KRISHNA BHAT, 
Registrar General, 
P.R. 1208 High Court of Karnataka. 


OFFICE OF THE CITY CIVIL COURT 
NOTIFICATION 
No. ADM-| (E) 1689/2012, BANGALORE, DATED: 18" JULY, 2012 
Sri K.B. Virupaksh Goud, Asst. Registrar, City Civil Court, Bangalore who has retired from Service on attaining the 


age of superannuation w.e.f. 31-5-2012, is granted cash equivalent of leave salary for earned leave not exceeding 300 days 
at his credit on the date of his retirement i.e., w.e.f. 31-5-2012 in accordance with Rule 118-A of K.C.S.Rs., 


Further, it is certified that there are no departmental enquiries/criminal proceedings are pending against 
Sri K.B. Virupaksh Goud, Asst. Registrar of this Court, who has retired from Service on attaining the age of superannuation 
on the afternoon of 31-5-2012. 


He shall be paid pay and allowances admissible for the period of earned leave at his credit as per rules. 


By Order of the Prl. City Civil & Sessions Judge, 
REGISTRAR, 
೧.೧.1209 CITY CIVIL COURT, BANGALORE. 


